ಬಿಸಿನೀರಿನ 
ಬುಗ್ಗೆಗಳು 


ಟಿ . ಆರ್ . ಅನಂತರಾಮ 


ಮಕ್ಕಳಿಗಾಗಿ ಭೂವಿಜ್ಞಾನ 
ಬಿಸಿನೀರಿನ ಬುಗ್ಗೆಗಳು 


ಟಿ . ಆರ್ . ಅನಂತರಾಮು 


ದರ್ಪಣ ಪ್ರಕಾಶನ 

42 , 1ನೇ 'ಎ' ಅಡ್ಡರಸ್ತೆ 
ಕುಮಾರಸ್ವಾಮಿ ದೇವಸ್ಥಾನದ ರಸ್ತೆ, ಹನುಮಂತನಗರ 

ಬೆಂಗಳೂರು-560 019 


BISINEERINA BUGGEGALU : A book on Geothermal 
Springs & Earth for children written by Sri T.R . Anantaramu 
and published by Darpana Prakashana, 42 , 1st , A ' Cross , 
Hanumantha nagara , Bangalore 560 019 


ಪ್ರಥಮ ಮುದ್ರಣ : 1999 
ದ್ವಿತೀಯ ಮುದ್ರಣ : 2014 ( ಪರಿಷ್ಕೃತ) 


ಹಕ್ಕುಗಳು 


: ಲೇಖಕರದು 


ಪುಟಗಳು 


: 88 | 


ಮುಖಪುಟ 


.: ಚಂದ್ರ ಗಂಗೊಳ್ಳಿ 


ಆಕಾರ 


: ಡೆಮಿ !! 


ಪ್ರತಿಗಳು 


: 1000 


ಬಳಸಿದ ಕಾಗದ . : ಮ್ಯಾಪ್ತಿಥಿ 70 ಜಿ .ಎಸ್ . ಎಂ . 


ಅಕ್ಷರ ಜೋಡಣೆ : ಗಿರಿಜಾ ಗ್ರಾಫಿಕ್ಸ್ 

ಬೆಂಗಳೂರು- 19 , ದೂ .: 65 60 60 58 
ಮುದ್ರಣ : ಅಶ್ವಿನಿ ಎಂಟರ್‌ಪ್ರೈಸಸ್ 

ನಂ . 8/3, 9ನೇ ಕ್ರಾಸ್, ಮಾಗಡಿ ರಸ್ತೆ , 
ಬೆಂಗಳೂರು - 23 , 9916291272 


ಬೆಲೆ 


: ರೂ .55 - 00 


ಎರಡು ಮಾತು 


ನಾವು ವಿಸ್ಮಯಗಳನ್ನು ಹುಡುಕಿಕೊಂಡು ದೂರ ಹೋಗಬೇಕಾಗಿಲ್ಲ. 
ನಮ್ಮ ಸುತ್ತಲಿನ ಪ್ರಕೃತಿಯಲ್ಲೇ ಅನೇಕ ವಿಸ್ಮಯಗಳಿವೆ. ವಿಜ್ಞಾನದಲ್ಲಿ ಇಷ್ಟೊಂದು 
ಅಭಿವೃದ್ಧಿ ಹೊಂದಿದ್ದರೂ ನಮ್ಮ ಕಾಲಡಿಯ ನೆಲವೇ ನಮಗೆ ಅಪರಿಚಿತ. 
ಆಕಾಶದಲ್ಲಿ ಧಾರಾಳವಾಗಿ ಅವಕಾಶವಿರುವುದರಿಂದ ಚಂದ್ರ, ಸೂರ್ಯ , 
ನಕ್ಷತ್ರಗಳನ್ನು ಬರಿಗಣ್ಣಿನಿಂದಲೇ ನೋಡಬಹುದು. ಇನ್ನೂ ಹೆಚ್ಚಿನ ವಿವರಗಳು 
ಬೇಕೆಂದರೆ ದೂರದರ್ಶಕಗಳಲ್ಲಿ ವೀಕ್ಷಿಸಿ ಪಡೆಯಬಹುದು. ಆದರೆ ನಮ್ಮ 
ಭೂಮಿಯ ಒಳಗೇನಿದೆ ಎಂಬುದನ್ನು ನೇರವಾಗಿ ವೀಕ್ಷಿಸಲು ಸಾಧ್ಯವಿಲ್ಲ. 
ಜ್ವಾಲಾಮುಖಿಗಳು ಕೆರಳಿದಾಗ ಭೂಮಿಯ ಅಂತರಾಳದಲ್ಲಿ ಕಲ್ಲು 
ಕರಗಿಸುವಷ್ಟು ಶಾಖವಿದೆ ಎಂಬ ಸಂಗತಿ ಸೋಜಿಗ ತರುತ್ತದೆ. ಭೂಮಿ 
ಕಂಪಿಸಿದಾಗ ಅದನ್ನು ಅಧ್ಯಯನ ಮಾಡಿ ಎಷ್ಟು ಆಳದಲ್ಲಿ ಭೂಕಂಪನವಾಗಿದೆ 
ಎಂಬುದನ್ನು ಕ್ಷಣಮಾತ್ರದಲ್ಲಿ ತಿಳಿಯಬಹುದು. ಗಣಿಗಳನ್ನು ಅಧ್ಯಯನ 
ಮಾಡಿದಾಗಲೂ ಭೂಮಿಯ ಅಂತರಾಳದ ಸ್ವಲ್ಪ ಪರಿಚಯವಾಗುತ್ತದೆ. 

ಜಗತ್ತಿನ ಅನೇಕ ಭಾಗಗಳಲ್ಲಿ ಬಿಸಿನೀರು ಬುಗ್ಗೆಯಾಗಿ ಚಿಮ್ಮುತ್ತದೆ. 
ಅದರಲ್ಲೂ ಅಮೆರಿಕದ ಎಲ್ಲೋನ್ ನ್ಯಾಷನಲ್ ಪಾರ್ಕ್‌ನಲ್ಲಿ ನೂರಾರು 
ಬಿಸಿನೀರಿನ ಬುಗ್ಗೆಗಳಿವೆ. ಐಸ್ಲೆಂಡಿನಲ್ಲಂತೂ ಬಿಸಿನೀರಿನ ಬುಗ್ಗೆಗಳಿರುವ 
ಪ್ರಾಂತ್ಯದಿಂದ ಹಬೆ ಬಳಸಿ ತಮಗೆ ಬೇಕಾದ ಪ್ರಮಾಣದ ವಿದ್ಯುಚ್ಛಕ್ತಿ 
ಉತ್ಪಾದನೆ ಮಾಡುತ್ತಿದ್ದಾರೆ. 

ಪ್ರಕೃತಿಯ ಈ ಸೋಜಿಗಗಳನ್ನು ಮಕ್ಕಳಿಗೆ ಸರಳವಾಗಿ ಹೇಳುವ 
ಪ್ರಯತ್ನ ಇದು. ಈ ಆವೃತ್ತಿಯಲ್ಲಿ ಕೆಲವು ಹೊಸ ಮಾಹಿತಿಗಳಿವೆ. ಅವು 
ವಿಜ್ಞಾನವಾದರೂ ಮಕ್ಕಳನ್ನು ರಂಜಿಸುತ್ತವೆಂದು ಭಾವಿಸಿದ್ದೇನೆ. 

- ಟಿ. ಆರ್ . ಅನಂತರಾಮು 


ಪರಿವಿಡಿ 


| 


| 


| 


| 


| 


| 


ಬಿಸಿನೀರಿನ ಬುಗ್ಗೆಗಳು 
೧. ಬಿಸಿನೀರಿನ ಬುಗ್ಗೆಗಳು 
೨. ಇದು ಕಥೆಯಲ್ಲ 
೩. ಬುಗ್ಗೆಗಳ ರಾಜ 
೪. ಬುಗ್ಗೆಗಳ ಪ್ರಾಂತ 
೫ . ವೆಯ್ಮಾಂಗು | 
೬ . ಗೆಯ್ಸರ್ 

ನಾಮದ ಚಿಲುಮೆ 
೮. ಆರ್ಟೀಸಿಯನ್ ಚಿಲುಮೆ 
೯ ಕರ್ನಾಟಕದಲ್ಲೊಂದು ಬಿಸಿನೀರಿನ ಚಿಲುಮೆ 
೧೦. ಇತರ ರಾಜ್ಯಗಳಲ್ಲಿ 
೧೧. ಬಿಸಿನೀರಿನ ಸಾಮ್ರಾಜ್ಯ 
೧೨. ಭೂಉಷ್ಣ ಸಂಪನ್ಮೂಲದ ಉಪಯೋಗ 
೧೩. ಭಾರತದ ಭೂಉಷ್ಣ ಸಂಪನ್ಮೂಲ 


J 


| 


| 


| 


| 


| 


| 


ಭೂಮಿಯ ಅಂತರಾಳ 


ಲೇಖಕರ ಪರಿಚಯ 


" 


අර පරණ 


පහනක 


- 


ಬಿಸಿನೀರಿನ ಬುಗ್ಗೆಗಳು 


ಬಿಸಿನೀರಿನ ಬುಗ್ಗೆಗಳು 
ಪ್ರಕೃತಿಯಲ್ಲಿ ಎಷ್ಟೊಂದು ಸೋಜಿಗಗಳು! ಬೆಟ್ಟದ ತುದಿಯಿಂದ 
ಇನ್ನೇನು ಉರುಳಿಯೇಬಿಡುತ್ತದೆ ಎನ್ನುವಂತೆ ಕೂತಿರುವ ಬಂಡೆಗಳು , 
ನದಿ ನೀರು ಕೊರೆದ ದೊಡ್ಡ ದೊಡ್ಡ ಕಮರಿಗಳು, ಹಿಮಾವೃತವಾದ 
ಗಿರಿಶೃಂಗಗಳು, ಸಾಗರದಾಳದ ಸ್ವರೂಪ ಎಲ್ಲವೂ ವಿಸ್ಮಯವೇ . ಬನ್ನಿ , 
ಬಿಸಿನೀರಿನ ಬುಗ್ಗೆಯಿರುವ ವಿಶೇಷ ತಾಣಕ್ಕೆ ಹೋಗೋಣ. 
- ಅದೊಂದು ವಿಸ್ತಾರವಾದ ಉದ್ಯಾನ. ಸುತ್ತ ಪೈನ್ ಮರಗಳನ್ನು 
ಬೆಳೆಸಿದ ಅರಣ್ಯ , ಕುಲುಕುಲು ಹರಿಯುವ ನದಿಗಳು. ಎದುರಿನಲ್ಲೇ 
ಹಿಮ ಆವರಿಸಿದ ಪರ್ವತ, ಉದ್ಯಾನವನಕ್ಕೆ ಕಾಲಿಡುತ್ತಿದ್ದಂತೆಯೇ 
ಚಳಿ ಕೊರೆದುಬಿಡುತ್ತದೆ . ಇದರ ಒಂದು ಭಾಗದಲ್ಲಿ ಹುತ್ತದಂತಿರುವ 
ಒಂದು ಪುಟ್ಟ ದಿಬ್ಬ , ಇದು ಮಣ್ಣಿನಿಂದ ಆದ ಹುತ್ತವಲ್ಲ. ನಯವಾದ 
ಹೆಪ್ಪುಗಟ್ಟಿದ ಸಣ್ಣ ಕಲ್ಲಿನ ಕಣಗಳಿಂದ ಆಗಿದೆ. ಈ ದಿಬ್ಬದ ಮಧ್ಯಭಾಗದಲ್ಲಿ 
ಕೊಳವೆಯಂತೆ ಒಂದು ರಂಧ್ರ, ಉದ್ಯಾನವನಕ್ಕೆ ಬರುವ ಸಾವಿರಾರು 
ಮಂದಿ ಪ್ರವಾಸಿಗಳು ಈ ದಿಬ್ಬವನ್ನೇ ನೋಡುತ್ತಿರುತ್ತಾರೆ. ಇನ್ನೇನು 
ಅರವತ್ತೈದು ನಿಮಿಷಗಳಾದವು ಎಂದು ತಮ್ಮ ಕೈಗಡಿಯಾರ 
ನೋಡಿಕೊಳ್ಳುತ್ತಾರೆ. ಮೆಲ್ಲಮೆಲ್ಲನೆ ಒಸರುತ್ತಿದ್ದ ನೀರು, ರೈಲಿನ 
ಎಂಜಿನ್ನಿನಲ್ಲಿ ಹೊರಡುವ ಆವಿಯಂತೆ ಬುಗ್ಗನೆ ಚಿಮ್ಮಿ ನಲವತ್ತು 
ಮೀಟರು ಎತ್ತರಕ್ಕೆ ಜಿಗಿಯುತ್ತದೆ. ಐದು ನಿಮಿಷಗಳವರೆಗೆ ಒಂದೇ 
ಸಮನೆ ಚಿಮ್ಮುವ ಈ ಬುಗ್ಗೆಯ ಆಟ ನೋಡುವವರಿಗೆ ಉಲ್ಲಾಸ 
ನೀಡುತ್ತದೆ. ಚಿಮ್ಮಿದ ನೀರಿನ ಬಹುಭಾಗ ಮತ್ತೆ ಅದೇ ಬಿಲದ ಮೂಲಕ 
ನೆಲದಾಳಕ್ಕೆ ಹರಿದು ಕಣ್ಮರೆಯಾಗಿಬಿಡುತ್ತದೆ! ಕೆಲವೊಮ್ಮೆ ಸುತ್ತಲ 
ನೆಲದಲ್ಲಿರುವ ಹತ್ತಾರು ರಂಧ್ರಗಳ ಮೂಲಕ ಇಳಿಯುತ್ತದೆ. ಉಳಿದ 


10 

ಬಿಸಿನೀರಿನ ಬುಗ್ಗೆಗಳು 
ಸ್ವಲ್ಪ ಭಾಗದ ನೀರು ಚೆಲ್ಲಿ ದೂರ ಹರಿದುಹೋಗುತ್ತದೆ. 

ಇದ್ದಕ್ಕಿದ್ದಂತೆ ನಿಶ್ಯಬ್ದ . ಏನೂ ನಡೆಯಲಿಲ್ಲವೆಂಬಂತೆ ವಾತಾವರಣ. 
ಮರುಕ್ಷಣವೇ ರೈಲಿನ ಸೀಟಿ ಹೊಡೆದಂತೆ ಸಿಳ್ಳು, ದಿಬ್ಬದ ರಂಧ್ರದಿಂದ 
ಆವಿ ಏಳಲು ಪ್ರಾರಂಭಿಸುತ್ತದೆ. ಸುಮಾರು ಮೂವತ್ತು ನಲವತ್ತು 
ನಿಮಿಷಗಳ ಒಳಗಾಗಿ ಆವಿ ದಟ್ಟವಾಗುತ್ತದೆ. ಇದರೊಂದಿಗೆ ಸ್ವಲ್ಪ 
ಪ್ರಮಾಣದ ನೀರು ಸೇರಿಕೊಳ್ಳುತ್ತದೆ. ನಿಧಾನವಾಗಿ ನೀರಿನಲ್ಲಿ ಗುಳ್ಳೆಗಳು 
ಕಾಣಿಸಿಕೊಳ್ಳುತ್ತವೆ. ಇಪ್ಪತ್ತು ನಿಮಿಷಗಳಲ್ಲಿ ನೀರು ಬುಗ್ಗೆಯಾಗಿ ಮತ್ತೆ 
ಚಿಮ್ಮುತ್ತದೆ. ಚಿಮ್ಮುವ ನೀರು ನಾವಂದುಕೊಂಡಂತೆ ತಣ್ಣಗಿರುವುದಿಲ್ಲ. 
ಪ್ರತಿ ಅರವತೈದು ನಿಮಿಷಗಳಿಗೆ ಒಮ್ಮೆ ಈ ಬುಗ್ಗೆಯೊಂದರಿಂದಲೇ 
ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಗ್ಯಾಲನ್‌ಗಳಷ್ಟು ಬಿಸಿನೀರು 
ಹೊರಚಿಮ್ಮುತ್ತದೆ. 
ಇದು ಕಥೆಯಲ್ಲ 

ಇದು ಕಥೆಯಲ್ಲ. ಅಮೆರಿಕದ ಪ್ರೋಮಿಂಗ್ ಪ್ರದೇಶದಲ್ಲಿರುವ 
“ಎಲ್ಲೋಸ್ಟೋನ್ ನ್ಯಾಶನಲ್ ಪಾರ್ಕ್ ' ಎಂಬ ಉದ್ಯಾನವನದಲ್ಲಿರುವ 
ಬಿಸಿನೀರಿನ ಬುಗ್ಗೆಯೊಂದರ ದಿನನಿತ್ಯದ ಕಥೆ. ಇಂದಿಗೂ ಸಹಸ್ರಾರು 
ಮಂದಿ ದೇಶವಿದೇಶದ ಪ್ರವಾಸಿಗಳನ್ನು ಆಕರ್ಷಿಸುವ ಈ ಬಿಸಿನೀರಿನ 
ಬುಗ್ಗೆಯ ಹೆಸರು 'ಓಲ್ಡ್ ಫೇಮ್ಸ್‌ಫುಲ್' ಎಂದು. ಜಗತ್ತಿನಲ್ಲೆಲ್ಲಾ 
ಇದು ಹೆಸರುವಾಸಿಯಾದ ಕಾರಂಜಿ, ನಿರ್ದಿಷ್ಟ ಸಮಯಕ್ಕೆ ಇದು 
ಚಿಮ್ಮುವುದರಿಂದಲೇ ಇದಕ್ಕೆ 'ಓಲ್ಡ್ ಫೇಮ್‌ಫುಲ್ ' ಎಂಬ ಹೆಸರು 
ಬಂದಿದೆ. ಕೆಲವೊಮ್ಮೆ ನೆಲದಿಂದ ಎಪ್ಪತ್ತು ಮೀಟರುಗಳಷ್ಟು ಮೇಲಕ್ಕೆ 
ನೀರನ್ನು ಚಿಮ್ಮಿ ಪ್ರವಾಸಿಗರ ಕಣ್ಣು, ಮನಸ್ಸನ್ನು ಈ ಬುಗ್ಗೆ ಸೂರೆ 
ಮಾಡುವುದುಂಟು. 

ನಗರ, ಪಟ್ಟಣಗಳ ಉದ್ಯಾನವನಗಳಲ್ಲಿ ಸಂಜೆಯ ಸಮಯ 


ಬಿಸಿನೀರಿನ ಬುಗ್ಗೆಗಳು 


ಎಲ್ಲೋಸ್ಟೋನ್ ರಾಷ್ಟ್ರೀಯ ಉದ್ಯಾನದ ಓಲ್ಡ್ ಫೇಯ್‌ಫುಲ್ ಬುಗ್ಗೆ | 


12 


ಬಿಸಿನೀರಿನ ಬುಗ್ಗೆಗಳು 


ನೀರು ಊಟೆಯಂತೆ ಹೊರಸೂಸಲು ಕೊಳಾಯಿಯೂ , ಅದರ ನೀರು 
ಬೀಳಲು ತೊಟ್ಟಿ ಇವೆಲ್ಲವೂ ಇರುತ್ತವೆ. ಕೊಳಾಯಿಗೆ ಬೆಸೆದಂತೆ ಚಿಕ್ಕ 
ಚಿಕ್ಕ ನಳಿಕೆಗಳಲ್ಲಿ ನೀರು ಚಿಮ್ಮಿ ಒಂದೇ ಕಡೆಗೆ ಸೇರುವುದನ್ನು ನೋಡಲು 
ಅದೆಷ್ಟು ಆನಂದ! ನೀರು ಬುಗ್ಗೆಯಾಗಿ ಚಿಮ್ಮಲು ದೊಡ್ಡಕೊಳಾಯಿಯ 
ತಿರುಪನ್ನು ಕೆಲಸಗಾರ ಬಂದು ತಿರುಗಿಸಬೇಕು. ತಾನೇ ತಾನಾಗಿ 
ಚಿಮ್ಮುವುದಿಲ್ಲ. ಬೇಡವೆಂದರೆ ನಿಲ್ಲಿಸಬಹುದು. ನೀರು ಚಿಮ್ಮುವಾಗ 
ತುಂತುರು ತುಂತುರಾಗುವಂತೆ ಮಾಡಿರುತ್ತಾರೆ. ಇಂಥದನ್ನು ಕಾರಂಜಿ 
ಎನ್ನುತ್ತಾರೆ. ಆದರೆ 'ಓಲ್ಡ್ ಫೇಮ್‌ಫುಲ್' ಬುಗ್ಗೆಯ ವಿಚಾರ ಹಾಗಿಲ್ಲ. 
ಯಾರೊಬ್ಬರ ಆಸರೆಯೂ ಇಲ್ಲದೆ ಬಿಸಿನೀರನ್ನು ನೆಲ ತಾನೇ ತಾನಾಗಿ 
ಚಿಮ್ಮುತ್ತದೆ. 

ಭೂಮಿಯ ಮುಕ್ಕಾಲು ಭಾಗಕ್ಕೂ ಮಿಕ್ಕು ಪ್ರದೇಶವನ್ನು ನೀರು 
ಆವರಿಸಿದೆ. ನೀರು ಭೂಮಿಯ ಅಂತರಾಳದಲ್ಲೂ ಇದೆ. ಸಮುದ್ರದಿಂದ 
ಆವಿಯಾಗಿ, ಮೋಡವಾಗಿ, ಮೋಡದಿಂದ ಮಳೆಯಾಗಿ ಸುರಿವ ನೀರು 
ಹಳ್ಳ, ಕೊಳ್ಳ, ನದಿಗಳ ಮೂಲಕ ಹರಿದು ಮತ್ತೆ ಸಮುದ್ರವನ್ನು ಸೇರುತ್ತದೆ. 
ಇದು ಜಲಚಕ್ರ, ಹರಿಯುವ ನೀರೆಲ್ಲವೂ ಸಮುದ್ರವನ್ನು ಸೇರುವುದಿಲ್ಲ. 
ಸಲ ಭಾಗ ಆವಿಯಾಗಿ ವಾತಾವರಣವನ್ನು ಸೇರಿದರೆ ಸ್ವಲ್ಪ ಭಾಗ 
ಭೂಮಿಯಲ್ಲಿ ಇಂಗಿಹೋಗುತ್ತದೆ. ಈ ನೀರು ಭೂಮಿಯ ಕಲ್ಲಿನ 
ಪದರದಲ್ಲಿ ಸಂಗ್ರಹವಾಗುತ್ತದೆ. ಉಬ್ಬುತಗ್ಗುಗಳಿಗನುಗುಣವಾಗಿ ಈ 
ಕಲ್ಲಿನ ಪದರದಲ್ಲಿ ನೀರು ಒಂದು ಕಡೆಯಿಂದ ಮತ್ತೊಂದೆಡೆಗೆ ಸದಾ 
ಹರಿದಾಡುತ್ತಿರುತ್ತದೆ. ಕೆಲವೊಂದು ಕಡೆಗಳಲ್ಲಿ ನೀರಿನ ಮಟ್ಟ ಭೂಮಿಯ 
ಮಟ್ಟಕ್ಕೆ ಬಂದಿರುತ್ತದೆ. ಬೆಟ್ಟಗಳ ತಪ್ಪಲು ಹಾಗೂ ಕಣಿವೆ ಪ್ರದೇಶಗಳನ್ನು 
ಉದಾಹರಣೆಗೆ ತೆಗೆದುಕೊಳ್ಳಬಹುದು. ಇಂಥ ಜಾಗದಲ್ಲಿ ಭೂಮಿಯ 
ಅಂತರ್ಜಲ ಹರಿದು ಬರುವಾಗ ಭೂಮಿಯ ಮಣ್ಣಿನ ಪದರ 
ಇಲ್ಲದಂತಾಗುವುದರಿಂದ ಅಥವ ತೀರಾ ಕಡಿಮೆಯಾಗುವುದರಿಂದ, 
ಭೂಮಿಯ ಮೇಲಕ್ಕೆ ನೀರು ಚಿಮ್ಮುತ್ತದೆ. ಹರಿಯುವ ಅಂತರ್ಜಲದ 


ಬಿಸಿನೀರಿನ ಬುಗ್ಗೆಗಳು 


13 


ರಭಸ ಹೆಚ್ಚಿದಲ್ಲಿ ಅದು ಕಾರಂಜಿಯಂತೆ ಜಿಗಿಯುವುದುಂಟು. ಕೆಲವೊಮ್ಮೆ 
ಸುಮ್ಮನೆ ಚಿಲುಮೆ ರೂಪದಲ್ಲಿ ಜಿನುಗಿ ಬರುವುದುಂಟು. ಇಂಥ 
ಚಿಲುಮೆಗಳು ಭಾರತದಲ್ಲಿ ನೂರಾರು ಇವೆ. ಕರ್ನಾಟಕದಲ್ಲೇ ಇರುವ 
ದೇವರಾಯನ ದುರ್ಗದ 'ನಾಮದ ಚಿಲುಮೆ' ಹೀಗೆಯೇ ಉಂಟಾದದ್ದು. 
* ಜ್ವಾಲಾಮುಖಿಗಳು ಇದ್ದ, ಇರುವ ಪ್ರದೇಶಗಳಲ್ಲಿ ಭೂಮಿಯಲ್ಲಿ 
ಆಳ ಕುಳಿಗಳು ಇರುತ್ತವೆ. ಭೂಮಿಯ ಅಂತರಾಳದ ಕಾವು ಅಂಥ 
ಕುಳಿಗಳಿಂದ ಹೊರಬರುತ್ತದೆ. ಹಾಗೆ ಬರುವಾಗ ಜಲಪದರ ತಲುಪಿ 
ಆ ಭಾಗದ ಜಲವನ್ನು ಹೊರಕ್ಕೆ ತರುತ್ತದೆ . ಹೀಗೆ ಕಾದ ಲಾವಾರಸ 
ಹೊರಬರುವ ದಾರಿಯಲ್ಲಿ ಜೊತೆಗೆ ಬರುವ ನೀರನ್ನೂ ಕಾಯಿಸುತ್ತದೆ. 
ಇದೇ ಬಿಸಿನೀರಿನ ಬುಗ್ಗೆ , ಈ ಬುಗ್ಗೆಗಳಿಂದ ಕೆಲವೊಮ್ಮೆ ನೀರಾವಿ , 
ಲಾವಾರಸ, ಬಿಸಿ ಕೆಸರೂ ಚಿಮ್ಮುವುದುಂಟು. ಇದು ಬಿಸಿನೀರ ಬುಗ್ಗೆಗಳ 
ಗುಟ್ಟು. 

ಅಮೆರಿಕದ ಎಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್‌ನಲ್ಲಿರುವ 'ಓಲ್ಡ್ 
ಫೇಯ್‌ಫುಲ್‌'ನ ಕಥೆ ಹೀಗಿದೆ..! 

ಈ ಉದ್ಯಾನವನ ನಮ್ಮ ನಗರಗಳಲ್ಲಿ ಬೆಳೆಸಿರುವ 
ಉದ್ಯಾನವನಗಳಷ್ಟು ಚಿಕ್ಕದಲ್ಲ. ತುಂಬ ದೊಡ್ಡದು. ಇದರ ವಿಸ್ತೀರ್ಣ 
೨೨,೨೧,೭೭೩ ಎಕರೆ. ಅಮೆರಿಕ ಸರ್ಕಾರ ಈ ನಿವೇಶನವನ್ನು ಕ್ರಿಸ್ತಶಕ 
೧೮೮೨ರಲ್ಲೇ ಉದ್ಯಾನವನವನ್ನಾಗಿ ರೂಪಿಸಿತು. ದೇಶವಿದೇಶದ 
ಪ್ರವಾಸಿಗಳಿಗೆ ನಿಸರ್ಗದ ಕೆಲವು ಅದ್ಭುತಗಳನ್ನು ನೋಡಲು ಅವಕಾಶ 
ಮಾಡಿಕೊಡಬೇಕೆಂಬ ದೃಷ್ಟಿಯಿಂದಲೇ ಸರ್ಕಾರ ತುಂಬ ಆಸಕ್ತಿ ವಹಿಸಿ 
ಈ ಪ್ರದೇಶವನ್ನು ಅಭಿವೃದ್ಧಿಪಡಿಸಿದೆ. ಇದು ಈ ದೇಶದ ಪ್ರೋಮಿಂಗ್ 
ಎಂಬ ಪಶ್ಚಿಮ ಭಾಗದಲ್ಲಿದೆ. ಉದ್ಯಾನವನದ ಪಶ್ಚಿಮಕ್ಕೆ ಮಂಟಾನ 
ಮಹಾನಗರ. ಸಮುದ್ರಮಟ್ಟದಿಂದ ಇದು ೨೪೩೮ ಮೀಟರ್ 
ಎತ್ತರದಲ್ಲಿದೆ. ಉದ್ಯಾನವನದ ಬಹುಭಾಗ ಇರುವುದು 


\ A 


ಬಿಸಿನೀರಿನ ಬುಗ್ಗೆಗಳು 


ಜ್ವಾಲಾಮುಖಿಯೊಂದು ಹಿಂದೆ ಸುರಿಸಿದ ಶಿಲಾರಸ ಹೆಪ್ಪುಗಟ್ಟಿದ 
ನೆಲದಲ್ಲಿ . ವಾಯುವ್ಯ ಮತ್ತು ಈಶಾನ್ಯ ದಿಕ್ಕಿನಲ್ಲಿ ಪರ್ವತದ ಸಾಲೇ 
ಇದೆ. ಈ ಪರ್ವತದ ತುದಿಗಳೇ ಗೋಚರಿಸುವುದಿಲ್ಲ, ಮಂಜು 
ಮುತ್ತಿಬಿಟ್ಟಿರುತ್ತದೆ. 

ಇಲ್ಲಿ ಹರಿಯುವ ನದಿಗಳು ಒಂದಲ್ಲ, ಅನೇಕ, ಸ್ನೇಕ್, ಲಾಮಾರ್, 
ಫೈರ್‌ಹೋಲ್ ಮುಂತಾದವು. ಒಂದೊಂದೂ ರಮ್ಯ , ಇವುಗಳಲ್ಲೆಲ್ಲಾ 
ಎಲ್ಲೋಸ್ಟೋನ್ ಎಂಬ ನದಿ ತುಂಬ ಪ್ರಸಿದ್ದ. ಇಲ್ಲಿನ ಬಹುಪಾಲು 
ನದಿಗಳು ಎತ್ತರದಿಂದ ಧುಮ್ಮಿಕ್ಕಿ ಜಲಪಾತಗಳನ್ನು ಸೃಷ್ಟಿಸುತ್ತವೆ. 
ಉದ್ಯಾನವನದ ಒಂದೆಡೆ ೯೮ ಮೀಟರ್ ಆಳವಿರುವ ೩೨ 
ಕಿಲೋಮೀಟರ್ ಉದ್ದದ ಹಾಗೂ ೨೨ ಕಿಲೋಮೀಟರ್ ಅಗಲದ 
ಎಲ್ಲೋಸ್ಟೋನ್ ಎಂಬ ಸರೋವರದ ದೃಶ್ಯ ಬಹು ಸುಂದರ. . 
ಈ ಇಡೀ ಉದ್ಯಾನವನದ ತೊಂಬತ್ತು ಭಾಗ ಬರೀ ಕಾಡು, ಬೇಕೆಂದೇ 
ಪೈನ್ ಮರಗಳನ್ನು ಬೆಳೆಸಿದ್ದಾರೆ. ಜಿಂಕೆ , ಕರಡಿ, ಕಾಡುಕೋಣ ಇತ್ಯಾದಿ 
ಪ್ರಾಣಿಗಳ ನಿವಾಸ ಸ್ಥಾನ ಇದು. ಅಷ್ಟೇ ಅಲ್ಲ, ೨೩೭ ಬಗೆಯ 
ವಿವಿಧ ಪಕ್ಷಿಗಳಿಗೆ ಇದು ವಾಸಸ್ಥಳ, ಉದ್ಯಾನವನದ ತುಂಬ ನಿಸರ್ಗ 
ರಮಣೀಯ ದೃಶ್ಯ . 

ಸುತ್ತ ಎಲ್ಲಿ ನೋಡಿದರೂ ಬಿಸಿನೀರಿನ ಬುಗ್ಗೆಗಳೇ ಕಣ್ಣಿಗೆ ಬೀಳುತ್ತವೆ. 
ಸದಾ ಬಿಸಿನೀರು ಚಿಮ್ಮುವ ೧೦,೦೦೦ ಬುಗ್ಗೆಗಳು ಈ 
ಉದ್ಯಾನವನದಲ್ಲಿವೆ. ಕೆಲವು ಚಿಲುಮೆಗಳು ಪುಸ್ಸೆಂದು ಬರೀ 
ಆವಿಯನ್ನಷ್ಟೇ ಉಗುಳುತ್ತವೆ . ಮತ್ತೆ ಕೆಲವು ಆವಿಯ ಜೊತೆಗೆ 
ಬಿಸಿನೀರನ್ನೂ ಚಿಮ್ಮುತ್ತವೆ. ಇವುಗಳಲ್ಲೆಲ್ಲಾ ಮೂವತ್ತು ಬುಗ್ಗೆಗಳಿಗೆ 
ಸದಾ ಚೈತನ್ಯದ ಕಾರಂಜಿಗಳೆಂದೇ ಹೆಸರು. 


ಬಿಸಿನೀರಿನ ಬುಗ್ಗೆಗಳು 


ಬುಗ್ಗೆಗಳ ರಾಜ 

- ಓಲ್ಡ್ಫಫುಲ್ ಬುಗ್ಗೆಗಳಿಗೆ ರಾಜ , ಗ್ರಾಂಡ್ ಬುಗ್ಗೆ ಬಲು 
ಸೋಮಾರಿ. ದಿನಕ್ಕೆ ಒಂದು ಅಥವ ಎರಡು ಬಾರಿ ನೀರನ್ನು ೫೦ 
ಮೀಟರುಗಳಷ್ಟು ಮೇಲಕ್ಕೆ ಚಿಮ್ಮಿ ಸುಮ್ಮನಾಗಿಬಿಡುತ್ತದೆ. ಆದರೆ ಓಲ್ಡ್ 
ಫೇ‌ಫುಲ್‌ಗಿಂತಲೂ ಹೆಚ್ಚು ಕಾಲ ಚಿಮ್ಮುತ್ತದೆ. ಹದಿನೆಂಟರಿಂದ 
ಐವತ್ತು ನಿಮಿಷಗಳ ಕಾಲ ಇದು ಚಿಮ್ಮುವ ವೈಖರಿ ನೋಡಲು 
ತುಂಬ ಆನಂದ ತರುತ್ತದೆ. ಅಷ್ಟೇ ಅಲ್ಲ , ಈ ಅವಧಿಯಲ್ಲಿ ನೆಲದಿಂದ 
೯ ,೦೦೦ ಘನ ಅಡಿ ನೀರು ಖಾಲಿಯಾಗಿಬಿಡುತ್ತದೆ. ಇದಲ್ಲದೆ 
ಮತ್ತೊಂದು ಮರಿಬುಗ್ಗೆಯೂ ಇದೆ. ಅದರ ಹೆಸರು 'ಕ್ಯಾಸಲ್ ” ಎಂದು. 
ಇದಂತೂ ಚಿಮ್ಮುವಾಗ ನೆಲವನ್ನೆಲ್ಲಾ ನಡುಗಿಸಿಬಿಡುತ್ತದೆ. ಎರಡು 
ಗಂಟೆಯ ನಂತರ ನೀರನ್ನು ಉಗುಳುವುದನ್ನು ಬಿಟ್ಟು ಬರಿ ಆವಿಯನ್ನಷ್ಟೇ 
ಸೂಸಲು ಪ್ರಾರಂಭಿಸುತ್ತದೆ. ಒಂದೊಂದು ಬುಗ್ಗೆಯದೂ ಒಂದೊಂದು 
ವೈಶಿಷ್ಟ್ಯ . ಇದನ್ನು ಪ್ರವಾಸಿಗಳು ಮೈಮರೆತು ನೋಡುತ್ತಾರೆ. 

ಹಿಂದೊಮ್ಮೆ ಇಲ್ಲಿ ಜ್ವಾಲಾಮುಖಿಯು ಇದ್ದ ಕಾರಣ ಭೂಮಿಯ 
ಹೊರಗಡೆ ಗಡಸುತನ ಕಂಡರೂ ಅದರ ಒಳಭಾಗದಲ್ಲಿ ಅಂಥ ಗಡಸುತನ 
ಇರುವುದಿಲ್ಲ. ಅತ್ಯಂತ ಆಳವಾದ ಭೂಮಿಯಲ್ಲಿ ಮೇಲಿನ ಶಿಲೆಗಳ 
ಭಾರಕ್ಕೆ, ಒತ್ತಡಕ್ಕೆ ಒಳಗಿನ ಶಿಲೆಗಳೂ ಮಣಿಯುತ್ತವೆ. ಇದರ ಜೊತೆಗೆ 
ಅಪಾರವಾದ ಶಾಖ ಭೂಮಿಯ ಆಳದಲ್ಲಿದೆ . ಈ ಕಾರಣಗಳಿಂದಾಗಿ 
ಕಲ್ಲು ಕೂಡ ಕರಗಿ ಪಾಕದಂತೆ ಭೂಮಿಯ ಆಳದಲ್ಲಿ ಒತ್ತಡ ಇರುವ 
ಕಡೆ ಸಾವಧಾನವಾಗಿ ಹರಿಯುವುದುಂಟು. ಅಷ್ಟೇಕೆ ಕೋಲಾರದ 
ಚಿನ್ನದ ಗಣಿಯೊಳಗೆ ಇಳಿದು ಮೇಲೆ ಬರುವ ಹೊತ್ತಿಗೆ ಬೆವರು 
ಮೂಡಿರುತ್ತದೆ. ಅಷ್ಟೊಂದು ಧಗೆ, ಯಾವ ಜಾಗದಲ್ಲೇ ಆಗಲಿ ನೆಲದಿಂದ 
ಪ್ರತಿ ನೂರು ಮೀಟರು ಆಳಕ್ಕೆ ಹೋದಂತೆ ಉಷ್ಣ ಕೂಡ ೧ ಡಿಗ್ರಿ 
ಸೆಂಟಿಗ್ರೇಡಿನಷ್ಟು ಹೆಚ್ಚುತ್ತಾ ಹೋಗುತ್ತದೆ. ಐದು ಕಿಲೋಮೀಟರು 


16 


ಬಿಸಿನೀರಿನ ಬುಗ್ಗೆಗಳು 


ಆಳದಲ್ಲಿ ನೀರು ಕುದಿಯುವಷ್ಟು ಉಷ್ಣತೆ ಇರುತ್ತದೆ. ಭೂಮಿಯ 
ಕೇಂದ್ರ ಭಾಗ ನೆಲದಿಂದ ೬ ,೩೭೦ ಕಿಲೋಮೀಟರ್ ಆಳದಲ್ಲಿದೆ 
ಎಂದು ಭೂವಿಜ್ಞಾನಿಗಳು ಲೆಕ್ಕ ಹಾಕಿದ್ದಾರೆ. ಅಲ್ಲದೆ ಭೂಮಿಯ ಐವತ್ತು 
ಕಿಲೋಮೀಟರು ಆಳದಲ್ಲಿ ಪ್ರತಿ ಚದರ ಸೆಂಟಿಮೀಟರು ಸೆಲೆಯ 
ಮೇಲೆ ಹದಿಮೂರು ಟನ್ನುಗಳಷ್ಟು ಭಾರ ಬಿದ್ದಿದೆ ಎಂಬುದನ್ನು 
ಪ್ರಯೋಗ ಮಾಡಿ ತೋರಿಸಿಕೊಟ್ಟಿದ್ದಾರೆ. ಭೂಮಿಯ ಕೇಂದ್ರಭಾಗದಲ್ಲಿ 
ಶಾಖ , ಭಾರ ಎಷ್ಟಿರಬೇಡ? ನೀವೇ ಊಹಿಸಿ. ನೆಲದಲ್ಲಿ ಎಲ್ಲಿ 
ಬಿರುಕಿರುತ್ತದೋ ಅಲ್ಲಿ ಶಿಲಾಪಾಕ ನುಗ್ಗಿ ಜ್ವಾಲಾಮುಖಿಗಳನ್ನು 
ಸೃಷ್ಟಿಸುವುದು ಭೂಮಿಯ ಗುಣ. 
- ಈ ಉದ್ಯಾನವನದ ಅಂತರಾಳದಲ್ಲೂ ಇದೇ ಸ್ಥಿತಿ. ಎಲ್ಲ ನೆಲದಂತೆ 
ಇಲ್ಲೂ ನೆಲದಾಳದಲ್ಲಿ ನೀರುಶೇಖರಣೆಯಾಗಿದೆ. ಈ ಅಂತರ್ಜಲವನ್ನು 
೯೩ ಡಿಗ್ರಿ ಸೆಂಟಿಗ್ರೇಡುಗಳಷ್ಟು ಕಾಸುವಷ್ಟು ಶಾಖ ನೆಲದಾಳದಲ್ಲಿದೆ. 
ಇನ್ನೊಂದು ಸೋಜಿಗದ ಸಂಗತಿ ಎಂದರೆ ಈ ಅಂತರ್ಜಲ ಒಂದು 
ಪಾತ್ರೆಯಲ್ಲಿ ತುಂಬಿದ ನೀರಿನಂತಲ್ಲ . ಸುತ್ತಲ ನೆಲದಾಳದಲ್ಲಿ 
ಒಂದಕ್ಕೊಂದು ಸಂಪರ್ಕವಿರುವಂತೆ ಹತ್ತಾರು ನೀರಿನ ಒಡ್ಡುಗಳಿರುತ್ತವೆ. 
ಒಂದರಲ್ಲಿ ನೀರು ತುಂಬಿಕೊಂಡಾದ ಮೇಲೆ ಹರಿದು ಮತ್ತೊಂದನ್ನು 
ತುಂಬುತ್ತವೆ. ಈ ನೀರೆಲ್ಲವೂ ಬಹು ಒತ್ತಡದಿಂದ ಅಮುಕಲ್ಪಟ್ಟಿದೆ. 
ಈ ಒತ್ತಡಕ್ಕೆ ಶಾಖ ಪೂರಕ . ನೀರಿನಲ್ಲಿ ಕಾವು ಏರುತ್ತಾ ಹೋದಂತೆ 
ಹಬೆಯಿಂದಾಗಿ ಒತ್ತಡ ಕೂಡ ಏರತೊಡಗುತ್ತದೆ. ಕೊನೆಗೆ 
ಕೊಳಾಯಿಯಂತಿರುವ ರಂಧ್ರದೊಳಗೆ ನುಗ್ಗಿ ನೀರು ಹಬೆಯ ಸಮೇತ 
ಚಿಮ್ಮಲು ಪ್ರಾರಂಭಿಸುತ್ತದೆ. ಗಂಟೆಗೊಮ್ಮೆ 'ಓಲ್ಡ್ ಫೇಯ್‌ಫುಲ್ ' ಚಿಮ್ಮಲು 
ಇದೇ ಕಾರಣ. ಖಾಲಿಯಾದ ನೀರೆಲ್ಲ ಮತ್ತೆ ನೆಲದೊಳಗಿನ ಪಾತ್ರೆಯಲ್ಲಿ 
ಶೇಖರಣೆಯಾಗಲು ಅರವತೈದು ನಿಮಿಷಗಳೇ ಬೇಕು. 


ಬಿಸಿನೀರಿನ ಬುಗ್ಗೆಗಳು 


ಬುಗ್ಗೆಗಳ ಪ್ರಾಂತ 

'ನ್ಯೂಝಿಲೆಂಡ್' ಪೆಸಿಫಿಕ್ ಮಹಾಸಾಗರದ ದಕ್ಷಿಣ ಭಾಗದ 
ಒಂದು ಪುಟ್ಟ ದ್ವೀಪ. ಇದರ ವಿಸ್ತೀರ್ಣ ಹೆಚ್ಚೆಂದರೆ ೧೬,೫೨, ೫೬೦ 
ಚದರ ಕಿಲೋಮೀಟರ್. ಇದರಲ್ಲೂ ಎರಡು ಭಾಗ, ದಕ್ಷಿಣ ಭಾಗದ 
ದ್ವೀಪಕ್ಕೆ ಆಲ್ಸ್ ಪರ್ವತ ಬೆನ್ನೆಲುಬಿನಂತೆ ಹಾದಿದೆ. ಇಲ್ಲಿ ಸದಾ 
ಹಿಮದ ಕೊರೆತ. ಇದೇ ಪರ್ವತ ಉತ್ತರ ನ್ಯೂಝಿಲೆಂಡ್‌ನಲ್ಲಿ ಪೂರ್ವಕ್ಕೆ 
ಹಾಯುತ್ತದೆ. ಈ ಭಾಗದಲ್ಲಿ ಆಕ್ಲಂಡ್ ಎಂಬುದು ಬಹು ದೊಡ್ಡ 
ಪಟ್ಟಣ. ಉಷ್ಣ ವಲಯದಲ್ಲಿರುವುದರಿಂದ ವಾತಾವರಣ ಕೂಡ ತುಂಬ 
ಹಿತಕರವಾಗಿರುತ್ತದೆ. ಮಣ್ಣು ಕೂಡ ತುಂಬ ಶುಷ್ಕ . ಇವೆಲ್ಲವೂ 
ಜ್ವಾಲಾಮುಖಿಯ ಶಿಲೆಗಳು ಶಿಥಿಲಗೊಂಡು ಚೂರಾದ್ದರಿಂದ 
ರೂಪುಗೊಂಡಿವೆ . ಇದರಿಂದಾಗಿಯೇ ಈ ಭೂಮಿ ಬೇಕಾದ 
[ ಪೋಷಕಾಂಶಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿದೆ. ಆದರೆ ಅಲ್ಲಿ 
ಭೂಕಂಪನ ಯಾವ ಘಳಿಗೆಯಲ್ಲಿ ಆಗುತ್ತದೋ ಎಂಬ ಭಯ ಸದಾ 
ಜನರನ್ನು ಕಾಡುತ್ತದೆ. 

ನ್ಯೂಝಿಲೆಂಡ್ ಬುಗ್ಗೆಗಳ ಪ್ರಾಂತ್ಯವೆಂದೇ ಹೆಸರು ಪಡೆದಿದೆ. 
| ಆಗ್ಲೆಂಡಿಗೆ ದಕ್ಷಿಣದಲ್ಲಿ ವೆಬ್‌ಕಟೋ ಎಂಬ ನದಿ ಭೋರ್ಗರೆದು 

ಹರಿಯುತ್ತದೆ. ಇದರ ಸುತ್ತಮುತ್ತಲ ನೆಲದ ತುಂಬ ಬರಿ ಬುಗ್ಗೆಗಳೇ . 
ಒಂದೊಂದು ಬುಗ್ಗೆಯೂ ಒಂದೊಂದು ಬಗೆ. ಕೆಲವು ನಿಶ್ಯಬ್ದವಾಗಿ 
ಚಿಮ್ಮುತ್ತವೆ. ಮತ್ತೆ ಕೆಲವು ಆವಿಯನ್ನು ಒಂದೇ ಸಮನೆ ಉಗುಳುತ್ತವೆ. 
ಇನ್ನು ಕೆಲವಂತೂ ತುಂಬ ವಿಚಿತ್ರ, ನೀರೂ ಇಲ್ಲ, ಆವಿಯೂ ಇಲ್ಲ, 
ಬರೀ ಕೆಸರನ್ನು ಕಾರುತ್ತವೆ. 
ವೆಯ್ಮಾಂಗು 

೧೮೮೬ನೇ ಇಸವಿಯಲ್ಲಿ ಒಂದು ಘಟನೆ ನಡೆಯಿತು. ಈ 


18 


ಬಿಸಿನೀರಿನ ಬುಗ್ಗೆಗಳು 


ಭಾಗದಲ್ಲಿ ಟಾರೈರಾ ಎಂಬ ಹೆಸರಿನ ಜ್ವಾಲಾಮುಖಿ ಇದ್ದಕ್ಕಿದ್ದಂತೆ 
ಭಯಂಕರವಾಗಿ ಸ್ಫೋಟಿಸಿ ಶಿಲಾರಸ, ಧೂಳು ಮುಂತಾದವುಗಳನ್ನು 
ಸೂಸಲು ಪ್ರಾರಂಭಿಸಿತು. ಈ ಜ್ವಾಲಾಮುಖಿ ಇದ್ದದ್ದು ಬಿಸಿನೀರಿನ 
ಬುಗ್ಗೆಗಳ ಬಳಿ. ಆಗ ಏಳು ಕಡೆ ನೆಲದಾಳದಲ್ಲಿ ರಂಧ್ರವುಂಟಾಗಿ ಅಲ್ಲಿ 
ಬಿಸಿನೀರಿನ ಬುಗ್ಗೆಗಳು ಹುಟ್ಟಿದವು. ಅವು ಬರಿಯ ಬಿಸಿನೀರನ್ನಷ್ಟೇ 
ಚಿಮ್ಮಲಿಲ್ಲ. ಜೊತೆಗೆ ಆವಿ , ಕೆಸರು ಅಲ್ಲದೆ ಕಲ್ಲಿನ ಚೂರುಗಳನ್ನೂ 
ನೆಲದಿಂದ ೨೪೪ ಮೀಟರ್ ಎತ್ತರಕ್ಕೆ ತೂರಿಬಿಟ್ಟವು. ನಾಲ್ಕು ಗಂಟೆಗಳ 
ಕಾಲ ಆದ ಈ ಬುಗ್ಗೆಗಳ ಅವಾಂತರ ಅಷ್ಟಿಷ್ಟಲ್ಲ. ಇವುಗಳಲ್ಲೆಲ್ಲಾ 
(ವೆಯ್ಮಾಂಗು' ಎಂಬುದು ತುಂಬ ದೊಡ್ಡ ಬುಗ್ಗೆ. ೧೯೦೦ ಮತ್ತು 
೧೯೦೪ರ ನಡುವೆ ಈ ಬುಗ್ಗೆ ಬಹಳ ಉತ್ಸಾಹದಿಂದ ಬಿಸಿನೀರನ್ನು 
ಚಿಮ್ಮಿತು. ಕೆಲವೊಮ್ಮೆ ೪೫೭ ಮೀಟರ್ ಎತ್ತರಕ್ಕೆ ಬಿಸಿನೀರನ್ನು 
ಎಸೆದಿತ್ತಂತೆ . ಅಷ್ಟೇ ಅಲ್ಲ, ಪಕ್ಕದಲ್ಲಿದ್ದ ಟಾರ್‌ಮೋರ ಎಂಬ ಸರೋವರಕ್ಕೆ 
ಇದು ಎಷ್ಟು ನೀರು ತುಂಬಿತ್ತೆಂದರೆ ೧೯೦೪ರಲ್ಲಿ ಈ ಜಾಗದ 
ನೆಲದಡಿಯಲ್ಲಿ ನೀರಿನ ಮಟ್ಟ ೧೧ ಮೀಟರುಗಳಷ್ಟು ಕೆಳಗಿಳಿದಿತ್ತು. 
ಅದೇ ಕೊನೆಯ ಆಟ. 'ವೆಯೌಮಾಂಗು' ಮತ್ತೆ ಚಿಮ್ಮಲೇ ಇಲ್ಲ. 
ಈಗ ಅದೊಂದು ನಿರ್ಜೀವಿ ಬುಗ್ಗೆ. 

ಯೂರೋಪ್ ಖಂಡದ ಮತ್ತೊಂದು ಪುಟ್ಟ ದ್ವೀಪ ಐಸ್‌ಲ್ಯಾಂಡ್. 
ವಿಸ್ತೀರ್ಣದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಷ್ಟಿರಬಹುದು ಅಷ್ಟೇ . ಜನಸಂಖ್ಯೆ 
ಕೂಡ ತುಂಬ ಕಡಿಮೆ. ಎರಡು ಲಕ್ಷಕ್ಕಿಂತ ಹೆಚ್ಚಿಲ್ಲ. ಆದರೆ ಅಲ್ಲಿನ 
ಕುರಿಗಳ ಸಂಖ್ಯೆ ಅಪಾರ . ಅದೇ ಆ ರಾಷ್ಟ್ರದ ಸಂಪತ್ತು. ಸದಾ ಹಿಮ 
ಮುತ್ತಿರುವ ಈ ನಾಡಿನಲ್ಲಿ ರೆಜಾವಿಕ್ ಎಂಬುದು ಮುಖ್ಯವಾದ ಪಟ್ಟಣ. 
ಇಂಥ ಕೊರೆಯುವ ಚಳಿಯ ನಾಡಿನಲ್ಲೂ ಬಿಸಿನೀರಿನ ಬುಗ್ಗೆಗಳು 
ಹೇರಳವಾಗಿವೆ. ಕ್ರಿಸ್ತಶಕ ೧೬೪೭ರ ಹೊತ್ತಿಗೆ ಈ ನಾಡಿನ ಕೆಲವು 
ಭಾಗಗಳಲ್ಲಿ ಬಿಸಿನೀರಿನ ಬುಗ್ಗೆಗಳಿರುವುದು ಜನರಿಗೆ ತಿಳಿದಿತ್ತು. ಈಗಲೂ 
ಅಷ್ಟೇ , ಮೂವತ್ತು ಬಿಸಿನೀರಿನ ಬುಗ್ಗೆಗಳು ಉತ್ಸಾಹದಿಂದ ಚಿಮ್ಮುತ್ತಿವೆ. 


ಬಿಸಿನೀರಿನ ಬುಗ್ಗೆಗಳು 
'ಓಲ್ಡ್ ಫೇಮ್‌ಫುಲ್' ಬುಗ್ಗೆಯನ್ನು ಕಂಡುಕೊಳ್ಳುವ ಮೊದಲೇ ಜನರಿಗೆ 
ಪ್ರಕೃತಿಯ ಈ ವಿಚಿತ್ರ ಗಮನಕ್ಕೆ ಬಂದದ್ದು ಈ ದೇಶದಿಂದ. 
- ರೆಜಾವಿಕ್ ಪ್ರಾಂತದ ಉತ್ತರಕ್ಕೆ ೪೮ ಕಿಲೋಮೀಟರ್ ದೂರದಲ್ಲಿ 
ಕೆಲವು ಬಿಸಿನೀರಿನ ಬುಗ್ಗೆಗಳಿವೆ. ಇಲ್ಲಿಂದ ಪೂರ್ವಕ್ಕೆ ಕೆಲವು ಬುಗ್ಗೆಗಳು 
ಹಂಚಿಕೆಯಾಗಿವೆ. ಇವೆಲ್ಲವೂ ಹೆಣ್ಣಾ ಎಂಬ ಜ್ವಾಲಾಮುಖಿಯತ್ತ 
ಚಾಚಿಕೊಂಡಂತೆ ಕಂಡುಬರುತ್ತದೆ. ಇವುಗಳನ್ನು ಕಣ್ಣಾರೆ ನೋಡಿದ 
ಮೇಲೆ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಬುಗ್ಗೆಗಳಿರಬಹುದೆಂದು 
ಐಸ್‌ಲ್ಯಾಂಡ್ ಜನ ಊಹಿಸಿದರು. 
ಗೆಯ್ಸರ್ 
- ಇವುಗಳಲ್ಲೆಲ್ಲಾ ' ಗೆ‌ ಸರ್‌' ಎಂಬುದು ತುಂಬ 
ಹೆಸರುವಾಸಿಯಾದ ಬುಗ್ಗೆ, ಹೆಲ್ಲಾ ಜ್ವಾಲಾಮುಖಿಯ ನೈಋತ್ಯಕ್ಕೆ ೪೮ 
ಕಿಲೋಮೀಟರ್ ದೂರದಲ್ಲಿ ಒಂದು ಬೆಟ್ಟ , ಅದರ ಕೆಳಗೆ ಒಂದು 
ವಿಶಾಲವಾದ ಕಣಿವೆ. ಈ ಕಣಿವೆಯಲ್ಲಿ ಕೊಳದ ತರಹ ನೀರು ನಿಂತಿದೆ. 
ಅದು ಬಿಸಿನೀರಿನ ಬುಗ್ಗೆ ಎಂದರೆ ನಂಬುವುದೇ ಕಷ್ಟ ನೀಲವರ್ಣವಾಗಿ 
ಕಾಣುವ ನೀರು, ಒಂದು ಮೀಟರಿಗಿಂತ ಹೆಚ್ಚು ಆಳವಿಲ್ಲ. ಆದರೂ 
ಸುತ ದಿಬ್ಬ ನಿರ್ಮಿಸಿದೆ. ತುಂಬ ಮಂದವಾಗಿ ಹರಿಯುವುದು ಮೊದಲ 
ನೋಟಕ್ಕೆ ಯಾರಿಗೂ ಕಾಣುವುದಿಲ್ಲ. ಕೊಳದ ಮಧ್ಯಭಾಗದಲ್ಲಿ ಸಿಲಿಕಾ 
ಖನಿಜಾಂಶವಿರುವ ಸಂಚಯನ, ಇದರ ಮಧ್ಯದಲ್ಲಿ ಮೂರು ಮೀಟರು 
ವ್ಯಾಸದ ಸುಮಾರು ಇಪ್ಪತ್ತೊಂದು ಮೀಟರು ಆಳದವರೆಗೆ 
ಕಾಣಬಹುದಾದ ದೊಡ್ಡಕೊಳವೆಯಂಥ ರಂಧ ಇಲ್ಲಿಂದಲೇ ಬಿಸಿನೀರು 
ಚಿಮ್ಮುವುದು. ಸುಮಾರು ೯೦ ಡಿಗ್ರಿ ಸೆಂಟಿಗ್ರೇಡಿನಷ್ಟು ಕಾದಿರುತ್ತದೆ. 
“ಓಲ್ ಫೇಯ್‌ಫುಲ್' ಬುಗ್ಗೆಯ ಕೆಳಗೆ ಶಾಖದ ಮೂಲವಿದ್ದಂತೆ 
ಗೆಯ್ಸರ್‌ನ ಅಡಿಯಲ್ಲೂ ಇದೆ. ನೀರು ಇಷ್ಟು ಕಾದಿರಲು ಇದೇ 
ಕಾರಣ . 


ಬಿಸಿನೀರಿನ ಬುಗ್ಗೆಗಳು 


* ಇವೆಲ್ಲ ವಿದೇಶದ ಮಾತಾಯಿತು. ನಿಮಗೆ ಹಳ್ಳಿಯ 
ಪರಿಚಯವಿದ್ದರೆ ಒಂದಲ್ಲಾ ಒಂದು ಕಡೆ ತಗ್ಗಿನಲ್ಲಿ ಚಿಲುಮೆಗಳು 
ಉಕ್ಕುವುದು ನಿಮ್ಮ ಕಣ್ಣಿಗೆ ಬಿದ್ದಿರುತ್ತದೆ. ಇಂತಹ ಚಿಲುಮೆಗಳು 
ಭಾರತದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿರಬಹುದು. ಆದರೆ ಕೆಲವು 
ಚಿಲುಮೆಗಳದ್ದು ತುಂಬ ವಿಶಿಷ್ಟತೆ ಇರುತ್ತದೆ. ಅಂಥ ಚಿಲುಮೆಗಳ 
ಒಂದೆರಡು ಉದಾಹರಣೆಗಳು ಕರ್ನಾಟಕದಲ್ಲೇ ದೊರೆಯುತ್ತದೆ. 


ನಾಮದ ಚಿಲುಮೆ 
- ತುಮಕೂರಿಗೆ ಹದಿನಾಲ್ಕು ಕಿಲೋಮೀಟರು ಈಶಾನ್ಯಕ್ಕೆ 
ದೇವರಾಯನದುರ್ಗವೆಂಬ ದೊಡ್ಡ ಬೆಟ್ಟವಿದೆ. ಬೆಟ್ಟದ ಮೇಲೆ 
ಭೋಗಾನರಸಿಂಹ ದೇವರ ದೇವಾಲಯವಿದೆ. ಇಲ್ಲಿಗೆ ಹತ್ತುವ ಮೊದಲು 
ತಪ್ಪಲಿನಲ್ಲಿ ತುಂಬ ಗಿಡಮರಗಳನ್ನುಳ್ಳ ತಂಪಾದ ತಾಣವೊಂದಿದೆ. 
ಅಲ್ಲೊಂದು ಚಿಲುಮೆ ಇದೆ. ಬೇರೆ ಕಡೆಗಳಲ್ಲಿ ಮೃದುವಾದ ಶಿಲೆಯಲ್ಲೋ 
ಅಥವ ಮರಳಿನಲ್ಲೋ ಚಿಲುಮೆಗಳು ಕಂಡುಬಂದರೆ ಇಲ್ಲಿ ಚಿಲುಮೆ 
ಮೂಡಿರುವುದು ತುಂಬ ಗಡಸು ಕಲ್ಲಾದ ಗ್ರಾನೈಟ್‌ನಲ್ಲಿ ಕಲ್ಲಿನಲ್ಲಿ 
ನೀರು ಉಕ್ಕುವುದು ಆಶ್ಚರ್ಯವೇ ಸರಿ . ಈ ಚಿಲುಮೆಗೆ ನಾಮದ 
ಚಿಲುಮೆ ಎಂದು ಹೆಸರು. ಒಂದು ಕೊಡ ನೀರು ಹಿಡಿಸಬಹುದು. 
ಗಾತ್ರವೂ ಅಷ್ಟೆ. ನೀರು ಖಾಲಿಯಾದರೆ ಮತ್ತೆ ಉಕ್ಕುತ್ತದೆ. 
ಬತ್ತಿಹೋಗುವುದೇ ಇಲ್ಲ. ಇದು ಹೇಗೆ ಸಾಧ್ಯ ? ಈ ಪ್ರಶ್ನೆ ಹಾಕಿದರೆ 
ದಂತಕತೆಯೊಂದನ್ನು ಹೇಳುತ್ತಾರೆ. ಒಮ್ಮೆ ಶ್ರೀರಾಮ ವನವಾಸ 
ಮಾಡುತ್ತಿದ್ದ ಸಂದರ್ಭದಲ್ಲಿ ಇಲ್ಲಿಗೆ ಬಂದನಂತೆ. ಹಣೆಗೆ ತಿಲಕ 
ಇಟ್ಟುಕೊಳ್ಳಲು ಸ್ವಲ್ಪ ನೀರು ಬೇಕಾಯಿತಂತೆ. ಸುತ್ತಮುತ್ತ ನೋಡಿದರೂ 
ಒಂದು ಹನಿ ನೀರೂ ಸಿಕ್ಕಲಿಲ್ಲವಂತೆ. ಆಗ ತನ್ನ ಬತ್ತಳಿಕೆಯಿಂದ 
ಬಾಣವೊಂದನ್ನು ಹಿರಿದು, ಬಿಲ್ಲಿಗೆ ಹೂಡಿ, ಬಲವಾಗಿ ಬಿಟ್ಟನಂತೆ. 
ಅದರಿಂದಾಗಿಯೇ ಅದಕ್ಕೆ ನಾಮದ ಚಿಲುಮೆ ಎಂಬ ಹೆಸರು 


ಬಿಸಿನೀರಿನ ಬುಗ್ಗೆಗಳು 


21 


ಬಂದಿರುವುದು.' 

ವಾಸ್ತವವಾಗಿ ಅಲ್ಲಿ ಏನಾಗಿದೆ ಗೊತ್ತೆ? ಅತಿ ಸೂಕ್ಷ್ಮವಾದ, 
ಆಳವಾದ ಬಿರುಕುಗಳು ಗ್ರಾನೈಟ್ ಶಿಲೆಯ ಬಹುಭಾಗದಲ್ಲಿ ಮೂಡಿವೆ. 
ಬಿದ್ದ ನೀರೆಲ್ಲ ಸಂಗ್ರಹವಾಗಿ ಬಿರುಕುಗಳ ಮೂಲಕ ಬಂದು ಇಲ್ಲಿ 
ಉಕ್ಕುತ್ತದೆ. ಇದರಿಂದಾಗಿ ನಿರಂತರವಾಗಿ ಚಿಲುಮೆಯು ನೀರನ್ನು 
ಒಸರುತ್ತಲೇ ಇರುತ್ತದೆ. ನಾಮದ ಚಿಲುಮೆಯು ಗುಟ್ಟು ಇದು! 
- ಕೋಲಾರಕ್ಕೆ ಎರಡೂವರೆ ಕಿಲೋಮೀಟರ್ ದೂರದಲ್ಲಿ ಹಳೇ 
ಮದರಾಸು ರಸ್ತೆಯಲ್ಲಿ ಬೆಟ್ಟದ ಸಾಲೊಂದು ಇದೆ. ಇದು ಸುಮಾರು 
೧ ,೨೨೦ ಮೀಟರ್‌ಗೂ ಮಿಗಿಲಾದ ಎತ್ತರದ ಪ್ರದೇಶ. ಅದರಲ್ಲಿ 
ಒಂದು ಬೆಟ್ಟದ ಮೇಲೆ ಶಿವಾಲಯವೊಂದಿದೆ. ಅದರ ಬಲಭಾಗದಲ್ಲಿ 
ಬಸವಣ್ಣನ ವಿಗ್ರಹ . ಬಸವಣ್ಣನ ಬಾಯಿಯಿಂದ ನೀರು ಸುರಿಯುತ್ತಲೇ 
ಇರುತ್ತದೆ. ಸುರಿದ ನೀರೆಲ್ಲ ಸಂಗ್ರಹವಾಗಿ ಕೊಳವೇ ಆಗಿದೆ. ಅಷ್ಟೊಂದು 
ನೀರು. ಇದನ್ನು ' ಅಂತರ ಗಂಗೆ' ಎಂದು ಜನ ಕರೆಯುತ್ತಾರೆ . ಇಲ್ಲೂ 
ಅಷ್ಟೇ , ಬರೀ ಗ್ರಾನೈಟ್ ಶಿಲೆಯೇ ಬೆಟ್ಟದ ತುಂಬ , ಶಿಲೆಯಲ್ಲವೂ 
ಬಿರುಕುಮಯ. ಇದರ ಕೆಳಗೆ ಅಡ್ಡಗಟ್ಟಿದಂತೆ ಗಟ್ಟಿಕಲ್ಲು ಹಾದಿದೆ. 
ಹೀಗಾಗಿ ಬಿದ್ದನೀರು ಕೆಳಗೆ ಹರಿಯಲು ತಡೆಯುಂಟಾಗಿದೆ. ನೀರು 
ಉಕ್ಕುವ ಕಡೆ ಶಿಲ್ಪಿ , ಬಸವಣ್ಣನ ವಿಗ್ರಹವನ್ನು ಕಡೆದು ಅದರ 
ಬಾಯಿಯನ್ನು ರಂಧಕ್ಕೆ ಜೋಡಿಸಿದ್ದಾನೆ. ನೋಡಿದವರಿಗೆ ಬಸವಣ್ಣನ 
ಬಾಯಿಂದ ಬೀಳುವ ನೀರು ಮಾತ್ರ ಕಾಣುತ್ತದೆಯೇ ವಿನಾ ಅದರ 
ಮೂಲವಲ್ಲ. 

ಕೋಲಾರ ಜಿಲ್ಲೆ ಚಿಂತಾಮಣಿಯಿಂದ ಸುಮಾರು ಎಂಟು 
ಕಿಲೋಮೀಟರ್ ದೂರದ ಮುರುಗಮಲ್ಲ ಎಂಬಲ್ಲಿ ಕೂಡಾ ಸಣ್ಣ 
ಚಿಲುಮೆ ಇದೆ. ಇದೂ ಸಹ ಸಣ್ಣ ಬೆಟ್ಟವೊಂದರ ಬುಡದಲ್ಲಿದೆ. 
ಇದರಿಂದ ಹೊರಹೊಮ್ಮುವ ನೀರು ಪಕ್ಕದ ಕೊಳಕ್ಕೆ ಹರಿಯುತ್ತದೆ. 


ಬಿಸಿನೀರಿನ ಬುಗ್ಗೆಗಳು 


ಆರ್ಟೀಸಿಯನ್ ಚಿಲುಮೆ 

ಪ್ರಕೃತಿಯಲ್ಲಿ ಇನ್ನೊಂದು ಸೋಜಿಗದ ಸಂಗತಿ ಜರುಗುತ್ತದೆ. 
ನೆಲ ಬೋಗುಣಿಯಂತೆ ತಗ್ಗಾಗಿದೆ ಎಂದು ಭಾವಿಸಿ, ಈ 
ಬಾಣಲೆಯಾಕಾರದ ನೆಲದ ಮೇಲೆ ರಂಧ್ಯಮಯವಾದ ಜಾಳು ಜಾಳು 
ಶಿಲೆ ಇದ್ದು ಕೆಳಗಡೆ ಇರುವ ಶಿಲಾಸ್ತರ ಬಹು ಪಡುಸಾಗಿದ್ದರೆ ಅಂಥ 
ಜಾಗಗಳಲ್ಲಿ ನೀರು ಉಕ್ಕುವ ವಿಧಾನವೇ ಬೇರೆ. ಮಳೆಯಿಂದ ಬಿದ್ದ 
ನೀರು ನೆಲವು ತಗ್ಗಾಗಿ ಬೋಗುಣಿಯ ತರಹ ಇರುವ ಕಡೆ ಹೆಚ್ಚು 
ಶೇಖರಣೆಯಾಗಲು ಪ್ರಾರಂಭಿಸುತ್ತದೆ. ಕೆಳಗಡೆ ರಂಧ್ರವಿಲ್ಲದ 
ಶಿಲೆಗಳಿಂದಾಗಿ ಅದು ಮೇಲಕ್ಕೂ ಹಾಯದೆ, ಕೆಳಕ್ಕೂ ಜಿನುಗದೆ ಬಹು 
ಒತ್ತಡದಲ್ಲಿ ಸಿಲುಕಿರುತ್ತದೆ. ಅಲ್ಲಿ ಒಂದುವೇಳೆ ಬಾವಿಯನ್ನು ತೋಡಿದರೆ 
ಚಿಲ್ಲೆಂದು ನೀರು ಉಕ್ಕುತ್ತದೆ. ನೆಲದ ಮೇಲಕ್ಕೆ ಹಾರುವುದೂ ಉಂಟು. 
ಇಂತಹ ಚಿಲುಮೆಗಳನ್ನು ಆರ್ಟಿಸಿಯನ್ ಚಿಲುಮೆಗಳೆಂದೇ 
ಕರೆಯುವುದು. ಕೆಳಗೆ ನೀರಿನ ಮೇಲೆ ಸದಾ ಒತ್ತಡವಿರುವುದರಿಂದಲೇ 
ಅದು ಎತ್ತರಕ್ಕೆ ಚಿಮ್ಮುವುದು. . 

* ನೈವೇಲಿ ಎಂಬುದು ತಮಿಳುನಾಡಿನಲ್ಲಿ ಕಲ್ಲಿದ್ದಲು ದೊರೆಯುವ 
ಪ್ರಸಿದ್ದ ಸ್ಥಳ. ಅಲ್ಲಿ ನೀರಿಗೆಂದು ಬಾವಿ ತೋಡುತ್ತಿದ್ದಾಗ ನೀರು ಚಿಲ್ಲೆಂದು 
ಹಾರಲು ಪ್ರಾರಂಭಿಸಿತು . ಪಾಂಡಿಚೆರಿಯ ಸುತ್ತಮುತ್ತ ಕೂಡ ಇಂಥ 
ಚಿಲುಮೆಗಳು ತುಂಬ ಇವೆ. 


ಕರ್ನಾಟಕದಲ್ಲೊಂದು ಬಿಸಿನೀರಿನ ಚಿಲುಮೆ 

ಕರ್ನಾಟಕದಲ್ಲೇ ಚಿಲುಮೆಗಳಿರುವ ಹತ್ತಾರು ಸ್ಥಳಗಳನ್ನು 
ನೋಡಬಹುದು. ಆದರೆ ಬಿಸಿನೀರಿನ ಚಿಲುಮೆಯೊಂದು ನಮ್ಮ 
ಕನ್ನಡನಾಡಿನಲ್ಲೇ ಇದೆ. ಕರ್ನಾಟಕದಲ್ಲಿರುವುದು ಒಂದೇ ಒಂದು 
ಬಿಸಿನೀರಿನ ಚಿಲುಮೆ . ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನಲ್ಲಿ 


23 


ಬಿಸಿನೀರಿನ ಬುಗ್ಗೆಗಳು 
ಇರ್ದೆ ಎಂಬುದು ಒಂದು ಚಿಕ್ಕಹಳ್ಳಿ, ಪಕ್ಕದಲ್ಲೇ ಬಾದನ್ತಡಕ ನದಿ. 
ಇದರ ದಕ್ಷಿಣದ ದಡದ ಕಡೆ ಭತ್ತದ ಗದ್ದೆಯ ಬಯಲಲ್ಲಿ ಕ್ರಿಸ್ತಶಕ 
೧೮೮೨ರಲ್ಲಿ ಭಾರತದ ಪ್ರಖ್ಯಾತ ಭೂವಿಜ್ಞಾನಿ ಓಲ್ಡ್ ಹ್ಯಾಂ , ಈ 
ಪ್ರದೇಶದಲ್ಲಿ ಬಿಸಿನೀರಿನ ಚಿಲುಮೆ ಇದೆ ಎಂದು ತಿಳಿಸಿದ. ಅಂದಿನಿಂದ 
ಇಂದಿನವರೆಗೂ ಈ ಚಿಲುಮೆ ಸದಾ ಬಿಸಿನೀರನ್ನು ಸೂಸುತ್ತಿರುವುದನ್ನು 
ಅನೇಕ ಪ್ರವಾಸಿಗಳು ಹೋಗಿನೋಡಿಬಂದಿದ್ದಾರೆ. ನೀರನ್ನು ಮೂಸಿದರೆ 
ಗಂಧಕದ ವಾಸನೆ ಬರುತ್ತದೆ. ಜೊತೆಗೆ ಗಾಳಿಯ ಗುಳ್ಳೆಗಳೂ 
ಉಕ್ಕುತ್ತಿರುತ್ತವೆ. 

ಈ ಚಿಲುಮೆಯನ್ನು ನೋಡಿಬರಲು ಹೋದವರು ಹಿಂದೆ ತಾಮ್ರದ 
ನಾಣ್ಯಗಳನ್ನು ಅದರೊಳಗೆ ಎಸೆದಿದ್ದಾರೆ. ಕಿಲುಬು ಕಟ್ಟಿದ ತಾಮ್ರವು 
ನೀರನ್ನು ಹಸಿರು ನೀಲಿ ವರ್ಣಕ್ಕೆ ತಿರುಗಿಸಿದೆ. ಸುಮಾರು ೩೯ ಡಿಗ್ರಿ 
ಸೆಂಟಿಗ್ರೇಡಿನಷ್ಟು ಉಷ್ಣತೆ ಇರುವ ಈ ನೀರು ಮುಟ್ಟಲು ಬೆಚ್ಚಗಿರುತ್ತದೆ. 
ಪಟ್ಟಿಯುಳ್ಳ ಗಟ್ಟಿ ಶಿಲೆಯಲ್ಲಿ ನೀರು ಒಸರುತ್ತದೆ . ಇಲ್ಲೂ ಅಷ್ಟೇ , 
ನೆಲದಾಳದ ಉಷ್ಣದ ಕುಲುಮೆಗೂ ಈ ಬಿರುಕಿಗೂ ಸಂಪರ್ಕವಿದೆ 
ಎಂದು ಭೂವಿಜ್ಞಾನಿಗಳು ಅಧ್ಯಯನ ಮಾಡಿ ತಿಳಿಸಿದ್ದಾರೆ. 
ಇತರ ರಾಜ್ಯಗಳಲ್ಲಿ 

ಬಿಸಿನೀರನ್ನು ಸೂಸುವ ಸಾವಿರಾರು ಚಿಲುಮೆಗಳು ಭಾರತದ 
ಅನೇಕ ರಾಜ್ಯಗಳಲ್ಲಿ ಕಂಡುಬಂದಿವೆ. ಹಿಮಾಚಲ ಪ್ರದೇಶದಲ್ಲಿ ಕುಲು 
ಎಂಬುದು ಒಂದು ಜಿಲ್ಲೆ. ನಿಸರ್ಗದ ಸೌಂದರ್ಯವನ್ನು ಸವಿಯಲು 
ಪ್ರತಿ ವರ್ಷ ಸಾವಿರಾರು ಜನ ಇಲ್ಲಿಗೆ ಬರುತ್ತಾರೆ. ಕುಲು ಕಣಿವೆ 
ಎಂದರೆ ಭೂಮಿಯ ಸ್ವರ್ಗವೆಂದು ಅನೇಕರ ಭಾವನೆ. ಇಲ್ಲಿರುವ 
ವನರಾಜಿ ಮನೋಹರ. ಒಂದೊಂದು ದೃಶ್ಯವೂ ನೋಡಲು ಸೊಗಸು. 
ಕುಲು ಜಿಲ್ಲೆಯಲ್ಲಿ ಮಣಿಕರಣ್ ಹಾಗೂ ಕಸೋಲ್ ಎಂಬ ಪ್ರಾಂತ್ಯಗಳಿವೆ. 
ಇವೆರಡೂ ಪ್ರಾಂತ್ಯಗಳಲ್ಲೂ ಹನ್ನೊಂದಕ್ಕೂ ಮಿಕ್ಕು ಬಿಸಿನೀರಿನ 


ಬಿಸಿನೀರಿನ ಬುಗ್ಗೆಗಳು 


ಮಣಿಕರಣ್‌ನಲ್ಲಿ ಭೂಉಷ್ಣ ಸಂಪನ್ಮೂಲದ ಬಳಕೆ 
ಚಿಲುಮೆಗಳಿವೆ. ಚಳಿಗಾಲದಲ್ಲಿ ಅಲ್ಲಿಗೆ ಹೋದ ಯಾತ್ರಿಕರಿಗೆ ಬಿಸಿನೀರಿನ 
ಸ್ನಾನ ತುಂಬ ಸಂತೋಷವನ್ನು ನೀಡುತ್ತದೆ. ಇಲ್ಲಿನ ಪಾರ್ವತಿ ಕಣಿವೆಯ 
ಬಳಿ ಹರಿಹರನ ದೇವಸ್ಥಾನವಿದೆ. ಅಲ್ಲಿಗೆ ಹೋಗಿ ದೇವರ ದರ್ಶನ 
ಮಾಡುವ ಮೊದಲು ಇಲ್ಲಿ ಬಂದು ಯಾತ್ರಿಕರು ಮೀಯುತ್ತಾರೆ. ಈ 
ಪ್ರದೇಶ, ಸಮುದ್ರ ಮಟ್ಟದಿಂದ ೩೯೨ ಮೀಟರ್ ಎತ್ತರದಲ್ಲಿದೆ. 
ಅಂದಮೇಲೆ ಚಳಿ ವಿಪರೀತ. ಈ ದೇವಸ್ಥಾನದ ಸುತ್ತ ೧೮,೫೮೦ 
ಚದರ ಮೀಟರ್ ವ್ಯಾಪ್ತಿಯಲ್ಲಿ ಬಿಸಿನೀರಿನ ಬುಗ್ಗೆಗಳು ಉಕ್ಕಿ 
ಹರಿಯುತ್ತವೆ. 

ಈ ಬಿಸಿನೀರಿನ ಚಿಲುಮೆಗಳಲ್ಲಿ ಸ್ನಾನ ಮಾಡಿ ಬಂದವರು 
ಅನೇಕ ಕಾಯಿಲೆಗಳು ವಾಸಿಯಾದವೆಂದು ಹೇಳುತ್ತಾರೆ. ಈ ಮಾತಿನಲ್ಲಿ 
ಉತ್ತೇಕ್ಷೆ ಇಲ್ಲ. ಏಕೆ ಗೊತ್ತೆ? ಈ ಬಿಸಿನೀರಿನಲ್ಲಿ ಗಂಧಕದ ಅಂಶ 
ಕೂಡ ಬೆರೆತಿದೆ, ಚರ್ಮರೋಗ, ಗಳಗಂಡ, ವಾತರೋಗ, ಸಂಧಿವಾತ, 


ಬಿಸಿನೀರಿನ ಬುಗ್ಗೆಗಳು 


ಕೀಲುನೋವು ಮುಂತಾದ ರೋಗಗಳಿಗೆ ಗಂಧಕ ತುಂಬ ಉತ್ತಮ 
ಔಷಧಿ. 


ಭೈರಿಗೆ ರಂಧ್ರಗಳಲ್ಲಿ ಹೊರಸೂಸುತ್ತಿರುವ ಹಬೆ ( ಪುಗಾ ಕಣಿವೆ) 

ಬದರಿಯ ತಪ್ತಕುಂಡ, ಕೇದಾರದಲ್ಲಿರುವ ಗೌರಿಕುಂಡ ಮುಂತಾದ 
ಕಡೆಗಳಿಗೆ ಯಾತ್ರೆ ಹೋದವರು ಸ್ನಾನ ಮಾಡಿ ಅನೇಕ 
ಚರ್ಮರೋಗಗಳನ್ನು ಕಳೆದುಕೊಂಡಿದ್ದಾರೆ. ಇದೇ ಬಿಸಿನೀರಿನ 
ಚಿಲುಮೆಗಳಲ್ಲಿ ಮಾಡುವ ಸ್ನಾನದ ಗುಟ್ಟು. 


ಬಿಸಿನೀರಿನ ಸಾಮ್ರಾಜ್ಯ 

- ಭಾರತದ ಜಮ್ಮು ಮತ್ತು ಕಾಶ್ಮೀರ ರಾಜ್ಯ ಅತ್ಯಂತ ಸುಂದರವಾದ 
ಪ್ರದೇಶವೆಂದು ಖ್ಯಾತಿ ಪಡೆದಿದೆ. ನಿಸರ್ಗ ತನ್ನ ಸೌಂದರ್ಯವನ್ನೆಲ್ಲಾ 
ಈ ನಾಡಿಗೇ ನೀಡಿರುವುದೇನೋ ಎಂಬ ಭಾವನೆ ಯಾರೊಬ್ಬರಿಗೂ 
ಬರುತ್ತದೆ. ಹಿಮ ತೆಳುಪರದೆಯಂತೆ ಬೀಳುವುದನ್ನು ನೋಡುವುದೇ 


ಬಿಸಿನೀರಿನ ಬುಗ್ಗೆಗಳು 


ಮಗಾ ಕಣಿವೆಯಲ್ಲಿ ಬಿಸಿನೀರಿನ ವಿಶ್ಲೇಷಣೆ 
ಒಂದು ಮೋಜು! ಜೊತೆಗೆ ನಿಸರ್ಗದತ್ತ ಸರೋವರ, ಹಿಮಾಲಯದ 
ಏರುತಗ್ಗುಗಳು , ಕಾಶ್ಮೀರದ ಪ್ರಕೃತಿ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. 
ಇಲ್ಲಿನ ಲಡಕ್ ಜಿಲ್ಲೆಯಲ್ಲಿ ಮಗಾ ಕಣಿವೆ ತುಂಬ ಹೆಸರುವಾಸಿ. 
ಪ್ರಕೃತಿ ಸೌಂದರ್ಯವಷ್ಟೇ ಅಲ್ಲ; ಬಿಸಿನೀರಿನ ಚಿಲುಮೆಗಳು ಇಲ್ಲಿರುವಷ್ಟು 
ಸಂಖ್ಯೆಯಲ್ಲಿ ಭಾರತದ ಬೇರೆಲ್ಲೂ ಇಲ್ಲ. ಶ್ರೀನಗರದಿಂದ ಅಲ್ಲಿಗೆ 
ರಸ್ತೆಯ ಹಾದಿಯಲ್ಲಿ ೭೦೦ ಕಿಲೋಮೀಟರ್ ದೂರವಾಗುತ್ತದೆ. 
ಹಾದಿಯಲ್ಲಿ ಹಿಮಾಲಯದ ಹಿರಿ ಕಿರಿ ಪರ್ವತಗಳು ಎದುರಾಗುತ್ತವೆ. 
ಸಿಂಧೂ ನದಿಯ ದಕ್ಷಿಣಕ್ಕೆ ಸುಮಾರು ೧೫ ಕಿಲೋಮೀಟರ್ ದೂರ 
ಪೂರ್ವಪಶ್ಚಿಮವಾಗಿ ಹಬ್ಬಿರುವ ಈ ಕಣಿವೆಯ ಸುತ್ತಮುತ್ತ ಆರುಸಾವಿರ 
ಮೀಟರು ಎತ್ತರಕ್ಕೂ ಮಿಗಿಲಾದ ಪರ್ವತಸ್ಫೋಮಗಳಿವೆ.ಕೊರೆಯುವ 
ಚಳಿ, ಕೆಲವೊಮ್ಮೆ ಭರೆಂದು ಬೀಸುವ ಗಾಳಿ, ಡಿಸೆಂಬರ್ ತಿಂಗಳಲ್ಲಿ 
ಶೈತ್ಯ ೦ ಡಿಗ್ರಿ ಸೆಂಟಿಗ್ರೇಡಿನಿಂದ ೪೫ ಡಿಗ್ರಿ ಕೆಳಗೆ ಇಳಿಯುವುದುಂಟು 


ಬಿಸಿನೀರಿನ ಬುಗ್ಗೆಗಳು 


ಪಾರ್ವತಿ ಕಣಿವೆಯಲ್ಲಿ ಬಿಸಿನೀರನ್ನು ಹೊರಸೂಸುತ್ತಿರುವ ದೊಡ್ಡ ಚಿಲುಮೆ 
ಎಂದಮೇಲೆ ಮುಗಾ ಕಣಿವೆ ಧ್ರುವ ಪ್ರದೇಶಗಳಷ್ಟೇ ಶೀತಲ ಎಂದಾಯಿತು. 

ಇಂಥ ಪ್ರದೇಶದಲ್ಲಿ ೧೧೫ಕ್ಕೂ ಮಿಕ್ಕು ಬಿಸಿನೀರಿನ ಚಿಲುಮೆಗಳಿವೆ. 
ಭಾರತದ ಮಟ್ಟಿಗೆ ಕುಲುಕಣಿವೆ ಬಿಸಿನೀರಿನ ಸಾಮ್ರಾಜ್ಯ. ಗುಂಪುಗುಂಪಾಗಿ 


ಬಿಸಿನೀರಿನ ಬುಗ್ಗೆಗಳು 


ನೀರನ್ನು ಒಸರುವ ಈ ಚಿಲುಮೆಗಳು ಕಣ್ಣಿಗೆ ಹಬ್ಬವನ್ನುಂಟುಮಾಡುತ್ತವೆ. 
ಕೆಲವು ಚಿಲುಮೆಗಳು ೫೦ ಡಿಗ್ರಿ ಸೆಂಟಿಗ್ರೇಡಿನಿಂದ ೭೦ ಡಿಗ್ರಿ 
ಸೆಂಟಿಗೇಡಿನವರೆಗೆ ಕಾದಿರುವ ನೀರನ್ನು ಪ್ರತಿ ಸೆಕೆಂಡಿಗೆ ಐದು 
ಲೀಟರಿನಷ್ಟು ಹೊರಹಾಕುತ್ತದೆ. ಮತ್ತೆ ಕೆಲವು ಬಿಸಿನೀರನ್ನು ಜಿನುಗಿಸುತ್ತವೆ. 
ಇಲ್ಲಿನ ಅಂತರ್ಜಲದ ಮೂಲವೇ ಬಿಸಿನೀರಿನ ಚಿಲುಮೆಗಳ ರೂಪ 
ತಾಳಿದೆ. 

ನಮ್ಮ ನೆರೆಯ ರಾಜ್ಯವಾದ ಮಹಾರಾಷ್ಟ್ರದಲ್ಲೂ ಬಿಸಿನೀರಿನ 
ಚಿಲುಮೆಗಳಿವೆ. ಠಾಣ ಎಂಬುದು ಮಹಾರಾಷ್ಟ್ರದ ಪ್ರಮುಖ ಜಿಲ್ಲೆ. 
ಇಲ್ಲಿ ಠಾಣಾ ನದಿ ಹರಿಯುತ್ತದೆ. ವಜ್ರಬಾವಿ ಎಂಬುದು ಠಾಣದ 
ಬಹುದೊಡ್ಡ ಬಿಸಿನೀರಿನ ಚಿಲುಮೆ . ಇದರ ಹಿಂದೆಯೇ ಪೋಣಿಸಿದಂತೆ 
ಮರ್, ಸಂಗಮೇಶ್ವರ, ರಜ್ಞಾರಿ, ಅರಾಗ್ಲಿ , ಯುವೇರಿ, ಖೆಡ , ಸಾವಿ 
ಈ ಎಲ್ಲ ಬಿಸಿನೀರಿನ ಚಿಲುಮೆಗಳೂ ಕಂಡುಬರುತ್ತವೆ. ಇವೆಲ್ಲವೂ 
ಪಶ್ಚಿಮ ಘಟ್ಟ ಓಡುವ ದಿಕ್ಕಿನಲ್ಲೇ ಸಾಗುತ್ತವೆ. ಭೂಮಿಯ ಆಳದಲ್ಲಿ 
ಅಪಾರವಾದ ಶಾಖ ಇರುವುದು ಇಂಥ ಬಿಸಿನೀರಿನ ಚಿಲುಮೆಗಳಿಂದ 
ಬೆಳಕಿಗೆ ಬರುತ್ತದೆ. ಮಧ್ಯಪ್ರದೇಶದಲ್ಲೂ ಅಷ್ಟೇ ; ಚೆಂದವಾದ ಜಿಲ್ಲೆಯ 
ಸಮೋನಿ, ಸರ್ಗುಜಾ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಬಿಸಿನೀರು ಚಿಲುಮೆ 
ರೂಪದಲ್ಲಿ ಉಕ್ಕುವುದು ಕಂಡುಬಂದಿದೆ. ಈ ನೀರಿನ ಉಷ್ಣತೆ ೮೭ 
ಡಿಗ್ರಿ ಸೆಂಟಿಗ್ರೇಡುಗಳಷ್ಟು, 
- ಪಶ್ಚಿಮ ಬಂಗಾಳದಲ್ಲಿ ಬಿರ್‌ಭೂಮ್ ಎಂಬುದು ಒಂದು ಜಿಲ್ಲೆ. 
ಈ ಜಿಲ್ಲೆಯ ಸೂರಿ ಎಂಬ ಪ್ರದೇಶದ ಬಳಿ ಚಕ್ರೇಶ್ವರ ಎಂಬ ಬಿಸಿನೀರಿನ 
ಪ್ರಾಂತ್ಯವಿದೆ. ಅಗ್ನಿಕುಂಡ್, ಕರಕುಂಡ್ , ಪಾಪಹರಿ ಕುಂಡ್, ಸೌಭಾಗ್ಯ 
ಕುಂಡ್,ಬೈರತ್ ಕುಂಡ್, ಶ್ವೇತಗಂಗ ಕುಂಡ್ ಮತ್ತು ಬೀಭತ್ಸ ಕುಂಡ್ 
ಎಂಬ ಹತ್ತು ಬಿಸಿನೀರಿನ ಚಿಲುಮೆಗಳನ್ನು ಈ ಪ್ರಾಂತ್ಯ ಹೊಂದಿದೆ. 
ಈ ಚಿಲುಮೆಗಳ ಬಿಸಿನೀರು ತುಂಬ ಕ್ಷಾರ, ಜೊತೆಗೆ ಕ್ಯುಬಿಡಿಯಂ 


ಬಿಸಿನೀರಿನ ಬುಗ್ಗೆಗಳು 


ಎಂಬ ಧಾತುವೇ ಅಲ್ಲದೆ ಹೀಲಿಯಂ ಎಂಬ ಅನಿಲದ ಮಿಶ್ರಣವನ್ನೂ 
ಹೊಂದಿದೆ. ಈ ಕಾರಣದಿಂದಾಗಿ ಭೂಮಿಯ ಅತಿ ಆಳದ ಭಾಗಕ್ಕೂ 
ಈ ನೀರೊರೆಯುವ ಜಾಗಕ್ಕೂ ಸಂಪರ್ಕವಿದೆ ಎಂದು ಭೂವಿಜ್ಞಾನಿಗಳು 
ಅಭಿಪ್ರಾಯ ಪಟ್ಟಿದ್ದಾರೆ. 
- ಬಿಹಾರದಲ್ಲೂ ಬಿಸಿನೀರಿನ ಚಿಲುಮೆಗಳು ಕಂಡುಬಂದಿದೆ. ಪಾಟ್ನಾ 
ಜಿಲ್ಲೆಯ ರಾಜ್‌ಗಿ‌ ಬೆಟ್ಟದ ಸಾಲು, ಹಜಾರಿಬಾಗ್ ಬಳಿ ಹಾಗೂ 
ಮಾಂಘಿರ್ ಬಳಿ ಅಲ್ಲಲ್ಲೇ ಬಿಸಿನೀರು ಚಿಲುಮೆಗಳಲ್ಲಿ ಉಕ್ಕಿ ಹರಿಯುತ್ತದೆ. 
ಭೂ ಉಷ್ಣ ಸಂಪನ್ಮೂಲದ ಉಪಯೋಗ 
- ಬಿಸಿನೀರಿನ ಚಿಲುಮೆಗಳಾಗಲಿ ಅಥವ ಬುಗ್ಗೆಗಳಾಗಲೀ ನೋಡಲು 
ತುಂಬ ಮನೋಹರ. ಅಷ್ಟೇ ಅಲ್ಲ, ಅವುಗಳಿರುವ ನೆಲ, ಅವುಉಗುಳುವ 
ಹಬೆಶಕ್ತಿ ಸಂಪನ್ಮೂಲವಾಗಿ ಅತ್ಯಂತ ಉಪಯುಕ್ತ. ಹಬೆಯ ಶಕ್ತಿ 
ತಾನೇ ರೈಲಿನ ಎಂಜಿನನ್ನು ದೂಡುವುದು ? 


೦೦೦೦೦೦೦೦ 


ಭೂಉಷ್ಣ ಸಂಪನ್ಮೂಲದ ಬಳಕೆಯ ಇನ್ನೊಂದು ಪಾರ್ಶ್ವದ ಚಿತ್ರ 


ಬಿಸಿನೀರಿನ ಬುಗ್ಗೆಗಳು 


ಭೂಮಿಯಿಂದ ಅನೇಕ ಬಗೆಯ ಉಪಯುಕ್ತ ಖನಿಜಗಳು, 
ಲೋಹಗಳು ನಮಗೆ ಲಭ್ಯವಾಗುತ್ತಿವೆ. ಖನಿಜಗಳಿಂದಲೇ ಅಲ್ಲವೇ 
ಕೈಗಾರಿಕೆ ? ಕೈಗಾರಿಕೆಯಿದ್ದರೆ ತಾನೇ ನಮ್ಮ ಪ್ರಗತಿ ? ಕೈಗಾರಿಕೆಯಲ್ಲಿ 
ಪ್ರಗತಿ ಸಾಧಿಸಿರುವ ದೇಶಗಳಲ್ಲಿ ಜನಗಳ ಬದುಕು ಸಮೃದ್ಧಿಯಿಂದ 
ಕೂಡಿರುತ್ತದೆ; ಆರ್ಥಿಕವಾಗಿ ಸ್ವಾವಲಂಬನೆ ಸಾಧಿಸಬಹುದು. 
ಈ ಭೂಮಿಯಲ್ಲಿರುವ ಖನಿಜಗಳನ್ನು ನೂರಾರು ವರ್ಷಗಳಿಂದ 
ನಿರಂತರವಾಗಿ ನಾವು ಗಣಿ ಮಾಡಿ ಬಳಸುತ್ತಿದ್ದೇವೆ. ಭೂಮಿ ಖನಿಜಗಳ 
ಭಂಡಾರ, ನಿಜ. ಆದರೆ ಅದೇನೂ ಅಕ್ಷಯ ಪಾತ್ರೆಯಲ್ಲ. ಒಮ್ಮೆ ಗಣಿ 
ಮಾಡಿ ತೆಗೆದರೆ ಶಾಶ್ವತವಾಗಿ ಆ ಖನಿಜ ಸಂಪನ್ಮೂಲ ಭೂಮಿಯಿಂದ 
ಮರೆಯಾಗುತ್ತದೆ. ತೈಲ ಮತ್ತು ನೈಸರ್ಗಿಕ ಅನಿಲಗಳು ನಮ್ಮ ಜೀವನದ 
ಗತಿಯನ್ನೇ ಬದಲಾಯಿಸಿಬಿಟ್ಟಿವೆ. ಕಲ್ಲಿದ್ದಲು ಮತ್ತು ವಿದ್ಯುಚ್ಛಕ್ತಿ ಇಂದಿನ 
ಬದುಕಿನ ಜೀವನಾಡಿಯಾಗಿವೆ. ಅಷ್ಟೇ ಕಳವಳಕಾರಿಯೆಂದರೆ ಈ 
ಸಂಪನ್ಮೂಲಗಳು ಬಹುಬೇಗ ಕರಗಿ ಹೋಗುತ್ತಿರುವುದು. ಹೆಚ್ಚುತ್ತಿರುವ 
ಜನಸಂಖ್ಯೆ ಇದಕ್ಕೆ ಪ್ರಮುಖ ಕಾರಣ ಎನ್ನಬಹುದು. ಜನಸಂಖ್ಯೆಯ 
ಹೆಚ್ಚಳ, ಹೆಚ್ಚಿನ ಶಕ್ತಿ ಪೂರೈಕೆಯನ್ನು ಬೇಡುತ್ತದೆ. ಸಾಂಪ್ರದಾಯಿಕ 
ಇಂಧನಗಳಾದ ಕಲ್ಲಿದ್ದಲು, ವಿದ್ಯುಚ್ಛಕ್ತಿ, ತೈಲ ಈಗಿನ ಬೇಡಿಕೆಯನ್ನು 
ಸಂಪೂರ್ಣವಾಗಿ ಪೂರೈಸಲಾರವು. ಎಂದೇ ಪರ್ಯಾಯ 
ಶಕ್ತಿಮೂಲಗಳ ಬಗ್ಗೆ ಗಂಭೀರವಾಗಿ ಯೋಚಿಸುವ ಸಮಯ ಈಗ 
ಬಂದಿದೆ . ಅಲೆಗಳಿಂದ, ಗಾಳಿಯಂತ್ರಗಳಿಂದ ಮತ್ತು ಸೂರ್ಯ 
ಮೂಲದಿಂದ ಒದಗುವ ಶಕ್ತಿಯನ್ನು ಉಪಯೋಗಿಸಿಕೊಳ್ಳುವತ್ತ 
ಪ್ರಪಂಚಾದ್ಯಂತ ಈಗಾಗಲೇ ದೊಡ್ಡ ಹೆಜ್ಜೆಯನ್ನು ಇರಿಸಲಾಗಿದೆ. ಕೆಲವು 
ದೇಶಗಳಲ್ಲಿ ಪರಮಾಣು ಶಕ್ತಿಯ ಬಳಕೆಯೂ ಪರ್ಯಾಯ ಶಕ್ತಿಯ 
ಮೂಲವಾಗಿದೆ. ಆದರೆ ಪರಮಾಣು ಶಕ್ತಿ ಸ್ಥಾವರದ ನಿರ್ವಹಣೆ 
ಸುಲಭವಲ್ಲ. ರಷ್ಯದ ಚೆರ್ನೋಬಿಲ್ ಸ್ಥಾವರದಲ್ಲಿ ವಿಕಿರಣ ಸೋರಿ 
ಅನೇಕ ಜೀವಜಂತುಗಳನ್ನು ಹಂತಹಂತವಾಗಿ ಅದು ಕೊಂದ ನಂತರ 


ಬಿಸಿನೀರಿನ ಬುಗ್ಗೆಗಳು 


ಮಣಿಕರಣ್‌ನ ಸುಂದರ ನೋಟ 


ಶಕ್ತಿಸಂಪನ್ಮೂಲದ ನಿರ್ವಹಣೆ ಅಪಾಯಕಾರಿ ಎನ್ನಿಸಿದೆ. ಆದ್ದರಿಂದ 
ಪರಮಾಣು ಶಕ್ತಿಯ ಬಗ್ಗೆ ಪರಿಸರವಾದಿಗಳು ಪ್ರತಿರೋಧ 


32 


ಬಿಸಿನೀರಿನ ಬುಗ್ಗೆಗಳು 


ತೋರುತ್ತಿದ್ದಾರೆ. ಮನುಕುಲಕ್ಕೆ ಇದು ಮಾರಕ ಎಂಬ ಅಭಿಪ್ರಾಯ 
ಎಲ್ಲೆಲ್ಲೂ ಕೇಳಿಬರುತ್ತಿದೆ. 

ತೈಲ ಮತ್ತು ಕಲ್ಲಿದ್ದಲು ಬಳಕೆಯಿಂದ ವಾತಾವರಣ 
ಬಿಸಿಯೇರುತ್ತದೆ. ಏಕೆಂದರೆ ಈ ಎರಡೂ ಸಂಪನ್ಮೂಲಗಳನ್ನು 
ದಹಿಸುವುದರಿಂದ ವಾತಾವರಣದಲ್ಲಿ ಕಾರ್ಬನ್ ಡೈ ಆಕ್ಸೆಡ್ ಪ್ರಮಾಣ 
ಹೆಚ್ಚಿ ಅದು ಭೂಮಿಯ ಶಾಖ ಹೊರಹೋಗದಂತೆ ಕವಚವಾಗಿ 
ವರ್ತಿಸುತ್ತದೆ. ಪರಿಣಾಮವಾಗಿ ಭೂಮಿಯಲ್ಲಿ ಸಹನೆಯ ಮಟ್ಟಕ್ಕಿಂತ 
ಹೆಚ್ಚು ಶಾಖ ಏರುತ್ತದೆ . ಜೊತೆಗೆ ಈ ಮೂಲದಿಂದ ಬಿಡುಗಡೆಯಾಗುವ 
ಗಂಧಕದ ಡೈ ಆಕ್ಸೆಡ್ ಕೂಡ ವಾತಾವರಣವನ್ನು ಅಷ್ಟೇ 
ಕಲುಷಿತಗೊಳಿಸುತ್ತದೆ. ಅನೇಕ ದೇಶಗಳಲ್ಲಿ ಹುಳಿಮಳೆಗೂ ಇದು 
ಕಾರಣವಾಗಿರುವುದುಂಟು. 


ಉತ್ತರ ಪ್ರದೇಶದ ತಪೋವನದಲ್ಲಿ ಬಿಸಿನೀರಿನ ಚಿಲುಮೆಯ ಸುತ್ತ 

ಬೆಳೆದಿರುವ ಸುಣ್ಣದ ಗುಡ್ಡ 


ಬಿಸಿನೀರಿನ ಬುಗ್ಗೆಗಳು 


33 


- ನೈಸರ್ಗಿಕ ಅನಿಲವು ಇಂದಿನ ದಿನಗಳಲ್ಲಿ ಕೆಲಮಟ್ಟಿಗೆ ಉಪಯುಕ್ತ 
ಸಂಪನ್ಮೂಲವಾಗಿ ನೆರವಾಗಿ ಬರುತ್ತಿದೆ. ವಾಸ್ತವವಾಗಿ ಈ ಸಂಪನ್ಮೂಲದ 
ಬಳಕೆಯಿಂದ ವಾತಾವರಣದಲ್ಲಿ ಹೆಚ್ಚಿನ ಗಂಧಕವಾಗಲೀ ಅಥವಾ 
ಇತರ ಮಾಲಿನ್ಯಕಾರಕವಾಗಲಿ ಸೇರುವುದಿಲ್ಲ. ಇದರಿಂದ ತಲೆದೋರುವ 
ಒಂದೇ ಒಂದು ದೊಡ್ಡ ಸಮಸ್ಯೆಯೆಂದರೆ ದ್ರವರೂಪಕ್ಕೆ ತಂದ ನೈಸರ್ಗಿಕ 
ಅನಿಲದಲ್ಲಿ ಹೆಚ್ಚಿನ ಪ್ರಮಾಣ ಮೀಥೇನ್ ಇರುತ್ತದೆ. ವಾತಾವರಣದಲ್ಲಿ 
ಇದು ಸೇರಿದರೆ ಕಾರ್ಬನ್ ಡೈ ಆಕ್ಸಿಡ್‌ನಷ್ಟೇ ಶಾಖವನ್ನು ಹೀರಿ 
ವಾತಾವರಣದ ಬಿಸಿಯನ್ನು ಏರಿಸುತ್ತದೆ. ಸೌರಶಕ್ತಿ ಈಗ ಹೆಚ್ಚು 
ಪರಿಣಾಮಕಾರಿ ಪರ್ಯಾಯ ಶಕ್ತಿ ಸಂಪನ್ಮೂಲವಾಗಿ ಬಳಕೆಗೆ ಬರುತ್ತಿದೆ. 
ಇದೂ ಕೂಡ ಸ್ಥಳೀಯವಾಗಿ ಮಾತ್ರ ಬಳಸಬಹುದಾದ ಸಂಪತ್ತು . 
ಆದರೂ ವಾತಾವರಣದ ಮಾಲಿನ್ಯದ ದೃಷ್ಟಿಯಿಂದ ಸೌರಶಕ್ತಿಯ ಬಳಕೆ 
ಹೆಚ್ಚು ಉಪಯುಕ್ತ ಎನಿಸಿದೆ. ಗಾಳಿಯಿಂದ ವಿದ್ಯುತ್ ಉತ್ಪಾದಿಸುವುದೂ 
ಕೂಡ ಅನೇಕ ದೇಶಗಳಲ್ಲಿ ತುಂಬ ಜನಪ್ರಿಯವಾಗಿದೆ. ಇದಕ್ಕೆ 
ತೊಡಗಿಸಬೇಕಾದ ಪ್ರಾರಂಭಿಕ ಹಣದ ಮೊತ್ತ ಸದ್ಯದ ತಂತ್ರಜ್ಞಾನದ 
ದೃಷ್ಟಿಯಿಂದ ದುಬಾರಿ ಎನಿಸಬಹುದು. ಏಕೆಂದರೆ ಒಂದು ಗಾಳಿಯಂತ್ರ 
ಸ್ಥಾಪಿಸಲು ಒಂದು ಕೋಟಿ ರೂಪಾಯಿಗಿಂತಲೂ ಹೆಚ್ಚಿನ ಮೊತ್ತ 
ಬೀಳುತ್ತದೆ. ಕರ್ನಾಟಕದಲ್ಲೇ ಈಗ ಖಾಸಗೀ ಕೈಗಾರಿಕೆಗಳು ಗಾಳಿ 
ವಿದ್ಯುತ್ ಬಳಸುತ್ತಿವೆ. ವಾರ್ಷಿಕ ೧೭ ಮೆಗಾವ್ಯಾಟ್ ವಿದ್ಯುತ್ ಗಾಳಿ 
ಮೂಲದಿಂದಲೇ ಬರುತ್ತಿದೆ. ಭಾರತದಲ್ಲಿ ಸದ್ಯದಲ್ಲಿ ೯೯೫ ಮೆಗಾವ್ಯಾಟ್ 
ವಿದ್ಯುತ್ತನ್ನು ಗಾಳಿಯಂತ್ರಗಳಿಂದ ಪಡೆಯಲಾಗುತ್ತಿದೆ. ಯಾವ ಪ್ರದೇಶದಲ್ಲಿ 
ಗಂಟೆಗೆ ೨೧ ಕಿಲೋಮೀಟರ್‌ಗಿಂತಲೂ ವೇಗವಾಗಿ ಗಾಳಿ 
ಬೀಸುತ್ತದೋ ಅಲ್ಲಿ ಮಾತ್ರ ಗಾಳಿಯಂತ್ರವನ್ನು ಸ್ಥಾಪಿಸಬಹುದು. 
- ಈ ಎಲ್ಲ ಹಿನ್ನೆಲೆಯನ್ನೂ ಪರಿಗಣಿಸಿದಾಗ ಭೂಉಷ್ಣ ಶಕ್ತಿ ವರವಾಗಿ 
ಪರಿಣಮಿಸಿದೆ ಎನ್ನಬಹುದು. ಈ ಪರ್ಯಾಯ ಶಕ್ತಿ ಸಂಪನ್ಮೂಲದ 
ವಿಶೇಷವೆಂದರೆ ಇದರ ಬಳಕೆಯಿಂದ ವಾತಾವರಣ 


34 


ಬಿಸಿನೀರಿನ ಬುಗ್ಗೆಗಳು 


ಮುಂಬೈನ ಥಾಣೆಯ ಬಳಿ ಕೊರೆದ ರಂಧ್ರದಿಂದ 57 ಡಿಗ್ರಿ ಸೆ. ಉಷ್ಣತೆಯ 

ಬಿಸಿನೀರು ಚಿಮ್ಮುತ್ತಿರುವುದು 


ಕಲುಷಿತಗೊಳ್ಳುವುದಿಲ್ಲ. ನವೀಕರಿಸಬಹುದಾದ ಪರಿಸರ ಮಾಲಿನ್ಯವಾಗದ 
ಶಕ್ತಿ ಸಂಪನ್ಮೂಲಗಳು ಈ ದಿನಗಳಲ್ಲಿ ಹೆಚ್ಚಿನ ಗಮನ ಸೆಳೆದಿವೆ. 


ಬಿಸಿನೀರಿನ ಬುಗ್ಗೆಗಳು 


35 


ಇನ್ನೊಂದು ಅನುಕೂಲವೆಂದರೆ ಈ ಶಕ್ತಿ ಸಂಪನ್ಮೂಲ ಬಳಸಿಕೊಳ್ಳಲು 
ದೊಡ್ಡ ಪ್ರಮಾಣದ ಹಣ ತೊಡಗಿಸಬೇಕಾಗಿಲ್ಲ ಅಥವ ಚಿನ್ನ , ತಾಮ್ರದ 
- ಗಣಿಗಳಂತೆ ದೊಡ್ಡ ದೊಡ್ಡ ಗಣಿ ಮಾಡಬೇಕಾಗಿಲ್ಲ. ನಾವು ನಿಂತ 
ನೆಲದಡಿಯೇ ಭೂಉಷ್ಣ ಸಂಪನ್ಮೂಲವಿದೆ. ಬಿಸಿನೀರಿನ ಬುಗ್ಗೆಗಳೂ , 
ಜ್ವಾಲಾಮುಖಿಗಳೂ , ಹಬೆ ಉಗುಳುವ ರಂಧಗಳೂ ನೆಲದಡಿಯಲ್ಲಿ 
ಭೂಉಷ್ಣ ಸಂಪನ್ಮೂಲವಿರುವ ಸೂಚಕಗಳು. 

ಹಾಗೆ ಹೇಳುವುದಾದರೆ ಭೂಗೋಳದ ಯಾವುದೇ ಭಾಗದಲ್ಲಿ 
ನಾಲ್ಕು ಕಿಲೋಮೀಟರ್ ಆಳ ಕೊರೆದರೆ ಆ ಭಾಗದ ಭೂಮಿಯ 
ಶಾಖ ಹೆಚ್ಚಾಗಿಯೇ ಇರುತ್ತದೆ. ಕೆಲವೆಡೆ ಈ ಶಾಖ ೨೪೦ ಡಿಗ್ರಿ 
ಸೆಂಟಿಗ್ರೇಡ್ ತಲುಪುವುದೂ ಉಂಟು. ಇಂತಹ ಭಾಗಗಳು ಎಲ್ಲಿವೆ 
ಎಂದು ಸಮೀಕ್ಷೆ ಮಾಡಿ ಅಲ್ಲಿ ಬೈರಿಗೆ ಹಾಕಿದರೆ ಅಂತರ್ಜಲ ಸಂಪರ್ಕಕ್ಕೆ 
ಬಂದ ಶಾಖ ಕೆಲವೆಡೆ ಬುಗ್ಗೆಯ ರೂಪದಲ್ಲಿ ಅಥವ ಬಿಸಿನೀರಿನ 
ಚಿಲುಮೆ ರೂಪದಲ್ಲಿ ಹೊರಚಿಮ್ಮಿ ಆವಿಯನ್ನು ಹೊರಸೂಸುತ್ತವೆ. 
ಈ ಆವಿಯೇ ವಿದ್ಯುತ್ ಉತ್ಪಾದನೆಗೆ ಮೂಲ ಸಾಮಗ್ರಿ, 
| ನೀವು ಕೋಲಾರದ ಚಿನ್ನದ ಗಣಿಗಳ ಆಳಕ್ಕೆ ಎಂದಾದರೂ 
| ಇಳಿದಿದ್ದೀರಾ? ಗಣಿಯೊಳಗೆ ಎಷ್ಟು ಉಷ್ಟತೆ ಇದೆ ಎಂದು 
| ಊಹಿಸಿದ್ದೀರಾ? ಅಲ್ಲಿಯ ಗಣಿ ಕಾರ್ಮಿಕರು ನಿತ್ಯವೂ ಮೂರು 
| ಕಿಲೋಮೀಟರು ಆಳ ಇಳಿದು ಅಲ್ಲಿ ಚಿನ್ನದ ಅದುರನ್ನು ತೆಗೆಯುತ್ತಿದ್ದಾರೆ. 
ಆ ಆಳದಲ್ಲಿ ಉಷ್ಣತೆ ಎಷ್ಟಿದೆ ಗೊತ್ತೆ? ೬೯ ಡಿಗ್ರಿ ಸೆಂಟಿಗ್ರೇಡ್‌ಗಳು. 
ಬೇಸಿಗೆಯ ತುತ್ತ ತುದಿಯಲ್ಲಿ ಬಳ್ಳಾರಿ ಅಥವ ರಾಯಚೂರುಗಳಲ್ಲಿ 
ಬಿಸಿಲಿನ ಬೇಗೆ ಈ ಮಟ್ಟವನ್ನು ಮುಟ್ಟುವುದಿಲ್ಲ ಎಂದಮೇಲೆ 
ಕೋಲಾರದ ಚಿನ್ನದ ಗಣಿಗಳಲ್ಲಿ ಈ ಉಷ್ಣತೆಯಲ್ಲಿ ಕಾರ್ಮಿಕರು 
ಹೇಗೆ ಕೆಲಸ ಮಾಡುತ್ತಾರೆ ? ನಿಮಗೆ ಆಶ್ಚರ್ಯವಾಗಬಹುದು. ಹೌದು, 
ಅವರಿಗೆ ಅನುಕೂಲವಾಗಲೆಂದೇ ನಿಮಿಷಕ್ಕೆ ಮೇಲಿನಿಂದ ೨ , ೭೬ ,೬೦೦ 


36 


ಬಿಸಿನೀರಿನ ಬುಗ್ಗೆಗಳು 
ಘನ ಅಡಿ ಗಾಳಿಯನ್ನು ತಂಪುಗೊಳಿಸಿ ಗಣಿಯ ಆಳಕ್ಕೆ ದೂಡುತ್ತಾರೆ. 
ಆದರೂ ಈ ಗಾಳಿ ಸ್ವಲ್ಪ ಹೊತ್ತಿಗೆ ಮತ್ತೆ ಕಾವೇರುತ್ತದೆ. 
ಈ ಗಣಿಗಳಿಂದ ಭೂಮಿಯ ಆಳದ ಬಗ್ಗೆ ಪರೋಕ್ಷವಾದ ಮಾಹಿತಿ 
ನಮಗೆ ತಿಳಿಯುತ್ತದೆ. ಭೂಮಿಯ ಆಳಕ್ಕೆ ಹೋದಂತೆ ಉಷ್ಣತೆ ಹೆಚ್ಚುತ್ತಾ 
ಹೋಗುತ್ತದೆ. ಕೆಲವೆಡೆ ಪ್ರತಿ ೩೦ ಮೀಟರ್ ಆಳಕ್ಕೆ ೧ ಡಿಗ್ರಿ ಸೆಂಟಿಗ್ರೇಡ್ 
ಉಷ್ಣತೆ ಹೆಚ್ಚುತ್ತದೆ. ಭೂಗರ್ಭ ನೆಲದಿಂದ ೬ ,೩೭೦ ಕಿಲೋಮೀಟರ್ 
ಆಳದಲ್ಲಿದೆ ಎಂದು ಲೆಕ್ಕ ಹಾಕಲಾಗಿದೆ. ಆ ಆಳದಲ್ಲಿ ಉಷ್ಣತೆ ೪ ,೦೦೦ 
- ೬ , ೦೦೦ ಡಿಗ್ರಿ ಸೆಂಟಿಗ್ರೇಡ್‌ಗಳಷ್ಟಿದೆ. ಈ ಕಾರಣದಿಂದಾಗಿಯೇ 
ಅಲ್ಲಿರುವ ಲೋಹ ಪದಾರ್ಥಗಳು ಘನರೂಪದಲ್ಲಿಲ್ಲ; ಬದಲು 
ದ್ರವರೂಪದಲ್ಲಿವೆ ಎಂದು ವಿಜ್ಞಾನಿಗಳು ಊಹಿಸಿದ್ದಾರೆ. 
- ಭೂಗರ್ಭದಲ್ಲಿ ಏಕೆ ಇಷ್ಟು ದೊಡ್ಡ ಪ್ರಮಾಣದ ಉಷ್ಣತೆ ಇದೆ? 
ಈಗ್ಗೆ ಸುಮಾರು ೪೬೦ ಕೋಟಿ ವರ್ಷಗಳ ಹಿಂದೆ ಅನಿಲದ ಸ್ಥಿತಿಯಿಂದ 
ಘನರೂಪಕ್ಕೆ ಬಂದ ಭೂಮಿ ಅನೇಕ ಬದಲಾವಣೆಗಳನ್ನು ಕಂಡರೂ 
ಅಂತರಾಳದಲ್ಲಿ ಅಪರಿಮಿತ ಉಷ್ಣತೆಯನ್ನು ಕಾಪಾಡಿಕೊಂಡು ಬಂದಿದೆ. 
ಭೂಮಿಯ ಜೊತೆಗೆ ಉಗಮವಾದ ಅನೇಕ ಆಕಾಶಕಾಯಗಳು 
ಸತತವಾಗಿ ಭೂಮಿಗೆ ಬಡಿದುದರಿಂದ ಅದರ ಆಂತರಿಕ ಉಷ್ಣತೆ 
ಪ್ರಾರಂಭದಲ್ಲಿ ೨೦, ೦೦೦ ಡಿಗ್ರಿ ಸೆಂಟಿಗ್ರೇಡ್‌ಗೆ ಹೆಚ್ಚಿತು ಎಂದು 
ಊಹಿಸಲಾಗಿದೆ. ಹೆಚ್ಚಿನ ಪ್ರಮಾಣದ ಉಷ್ಣತೆ ಸೋರಿಹೋದರೂ 
ಭೂಮಿಯ ಮೇಲಿನ ಚಿಪ್ಪು ಉಷ್ಣತೆಯನ್ನು ಸಂಪೂರ್ಣವಾಗಿ 
ಹೊರಹರಿಯದಂತೆ ತಡೆದು ನಿಲ್ಲಿಸಿದೆ. ಅಲ್ಲದೆ, ಭೂಮಿಯ ಆಳದಲ್ಲಿ 
ವಿಕಿರಣ ಸೂಸುವ ಅನೇಕ ಖನಿಜಗಳಿದ್ದು, ಅವು ಸಾವಧಾನ ಗತಿಯಲ್ಲಿ 
ಕ್ಷಯಿಸುವುದರಿಂದಲೂ ಶಾಖ ಉತ್ಪತ್ತಿಯಾಗುತ್ತದೆ . ಈ ಶಾಖ 
ಭೂಗರ್ಭದಿಂದ ಮೇಲೇರುವಾಗ ಶಿಲೆಯೊಡನೆ ಸಂಪರ್ಕಕ್ಕೆ ಬಂದು 
ಅಂತರ್ಜಲವನ್ನೂ ಬಿಸಿ ಮಾಡುತ್ತದೆ. ಇದೇ ಬಿಸಿನೀರಿನ ಬುಗ್ಗೆ. 
ಅಥವ ಚಿಲುಮೆಯಾಗಲು ಕಾರಣವಾಗುತ್ತದೆ. 


ಬಿಸಿನೀರಿನ ಬುಗ್ಗೆಗಳು 


37 


ಈ ಐಸ್ಥೆಂಡ್ ಉಳಿದ ಎಲ್ಲ ದೇಶಗಳಿಗಿಂತ ಭಉಷ್ಣ 
ಸಂಪನ್ಮೂಲವನ್ನು ಬಳಸಿಕೊಳ್ಳುವುದರಲ್ಲಿ ಹೆಚ್ಚಿನ ಪ್ರಗತಿ ಸಾಧಿಸಿದೆ. 
ಅಲ್ಲಿನ ಬಿಸಿನೀರಿನ ಬುಗ್ಗೆಗಳಿಂದ ಹೊಮ್ಮುವ ಹಬೆಯನ್ನು ಶೀತಲ 
ಪ್ರದೇಶಗಳಲ್ಲಿ ಸಸ್ಯಗಳಿಗೆ ಬೇಕಾಗುವ ಶಾಖದ ಮೂಲವಾಗಿ 
ಬಳಸಿಕೊಳ್ಳುತ್ತಿದ್ದಾರೆ. ಅಷ್ಟೇ ಅಲ್ಲ, ನೆಲವನ್ನೇ ಬಾಣಲೆಯಂತೆ ಬಳಸಿ 
ರೊಟ್ಟಿ ಆಲೂಗೆಡ್ಡೆಯನ್ನು ಬೇಯಿಸುತ್ತಾರೆ. ಫ್ರಾನ್ಸ್‌ನ ಕೌಂಟ್ ಲಾರ್ಡರಲ್ 
ಎಂಬ ಬುದ್ದಿಶಾಲಿ ಆ ದೇಶದ ಬಿಸಿನೀರಿನ ಚಿಲುಮೆಗಳನ್ನು ಅಧ್ಯಯನ 
ಮಾಡಿ ಹಬೆಯ ಜೊತೆಗೆ ಅವು ಸೃಷ್ಟಿಸುತ್ತಿದ್ದ ಬೋರಿಕ್ ಆಮ್ಲದ 
ನಿಕ್ಷೇಪವನ್ನು ಗಮನಿಸಿದ. ಬೋರಿಕ್ ಆಮ್ಲದ ನಿಕ್ಷೇಪವನ್ನು ವ್ಯಾಪಕವಾಗಿ 
ಸಂಗ್ರಹಿಸಿ, ಮಾರಿ, ದೊಡ್ಡಶ್ರೀಮಂತನಾದ. ಇಂದಿಗೂ ಆ ಜಾಗವನ್ನು 
ಲಾರ್ಡೆರಲ್ ಕಣಿವೆಯೆಂದೇ ಕರೆಯುತ್ತಾರೆ . ೧೮೯೪ರಲ್ಲಿ ಅಲ್ಲಿ 
ಆಳದಲ್ಲಿರುವ ಶಾಖವನ್ನು ಬಳಸಿ ಹಬೆಯ ನೆರವಿನೊಂದಿಗೆ ವಿದ್ಯುತ್ 
ಉತ್ಪಾದನೆ ಮಾಡಲು ಆ ದೇಶ ಪ್ರಾರಂಭಿಸಿತು. ಇಂದು ೮೩೮ 


ತಪತಿಯ ತಗ್ಗಿನಲ್ಲಿ ಬಿರುಕಿನಿಂದ ಚಿಮ್ಮಿದ ಬಿಸಿನೀರು ಕೊಳ ರೂಪಿಸಿದೆ 


ಬಿಸಿನೀರಿನ ಬುಗ್ಗೆಗಳು 


ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಆ ದೇಶ 
ಹೊಂದಿದೆ. ಇದು ಭೂಉಷ್ಣ ಮೂಲದಿಂದ ಪಡೆದ ಶಕ್ತಿ . ಇಷ್ಟು 
ಶಕ್ತಿಯನ್ನು ಪಡೆಯಲು ೧೫ ಲಕ್ಷ ಟನ್ ಕಚ್ಚಾ ತೈಲವನ್ನು 
ಉರಿಸಬೇಕಾಗುತ್ತದೆ. 

- ಭೂಉಷ್ಣ ಶಕ್ತಿಯನ್ನು ಯಶಸ್ವಿಯಾಗಿ ಬಳಸಿಕೊಳ್ಳಲು ಎರಡು 
ಅಂಶಗಳು ತುಂಬ ಮುಖ್ಯವಾಗುತ್ತದೆ. ನೀರಿನ ಬುಗ್ಗೆಗಳಲ್ಲಿ ನೀರಿನ 
ಉಷ್ಣತೆ ೭೦ - ೧೦೦ ಡಿಗ್ರಿ ಸೆಂಟಿಗ್ರೇಡ್ ಇರಬೇಕು. ಗೃಹಬಳಕೆಗೆ ಈ 
ಮಟ್ಟದ ಉಷ್ಣತೆ ಸಾಕು, ಹಬೆಯಿಂದ ವಿದ್ಯುತ್ ಉತ್ಪಾದನೆ 
ಮಾಡಬೇಕೆಂದರೆ ಹಬೆಯ ಉಷ್ಣತೆ ೧೬೦ - ೨೦೦ ಡಿಗ್ರಿ ಸೆಂಟಿಗ್ರೇಡ್ 
ಇರಬೇಕು. 
- ಅಮೆರಿಕದ ಕ್ಯಾಲಿಫೋರ್ನಿಯಾದ ಬಳಿ ಭಉಷ್ಣ 
ಸಂಪನ್ಮೂಲವನ್ನು ಬಳಸುವ ಜಗತ್ತಿನ ಅತಿ ದೊಡ್ಡ ಸ್ಥಾವರವಿದೆ. ಈ 
ಸ್ಥಾವರಕ್ಕೆ ೨ .೦೦೦ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ 
ಸಾಮರ್ಥ್ಯವಿದೆ. ಇಲ್ಲಿ ಒಟ್ಟು ೨೬ ಘಟಕಗಳು ಹಬೆಯಿಂದ ವಿದ್ಯುತ್ 
ಉತ್ಪಾದನೆ ಮಾಡುವುದರಲ್ಲಿ ತೊಡಗಿವೆ. 

ಕಲ್ಲಿದ್ದಲು ಅಥವ ಸಾಂಪ್ರದಾಯಿಕ ಇಂಧನ ಪಡೆಯಲು 
ರೂಪಿಸುವ ತಂತ್ರಜ್ಞಾನಕ್ಕಿಂತ ನಿಂತ ನೆಲದಡಿ ಬೈರಿಗೆ ಹಾಕಿ ಹಬೆ 
ಪಡೆಯುವುದು ಸುಲಭ. ಅಲ್ಲದೆ ಸ್ಥಾವರದ ನಿರ್ವಹಣೆಯೂ ಅಷ್ಟೊಂದು 
ಕ್ಲಿಷ್ಟಕರವಲ್ಲ. ಕೆಲವೆಡೆ ೩ರಿಂದ ೪ ಕಿಲೋಮೀಟರ್ ಆಳದವರೆಗೆ 
ರಂಧ್ರ ಕೊರೆದು, ಬಿಸಿ ಏರಿದ ಶಿಲೆಗಳನ್ನು ಛೇದಿಸಿ, ಅದರೊಳಗೆ 
ನೀರು ಹರಿಯುವಂತೆ ಮಾಡುತ್ತಾರೆ. ಮತ್ತೊಂದು ರಂಧ್ರ ಕೊರೆದು 
ಅದರ ಮೂಲಕ ಹಬೆಯೇರುವಂತೆ ಮಾಡಿ ಅದನ್ನು ವಿದ್ಯುಚ್ಛಕ್ತಿ 
ಉತ್ಪಾದನೆಗೆ ಬಳಸುವುದು ರೂಢಿಯಲ್ಲಿದೆ. ಐಗ್ಲೆಂಡಿನ ಶೇಕಡ ೯೦ 
ಭಾಗದ ಗೃಹ ಬಳಕೆಗೆ ಭೂಉಷ್ಣ ಸಂಪನ್ಮೂಲವೇ ಮೂಲ. ವಿಶೇಷವಾಗಿ 


ಬಿಸಿನೀರಿನ ಬುಗ್ಗೆಗಳು 


ಮಧ್ಯಪ್ರದೇಶದ ಸರ್‌ಗುಜಾ ಜಿಲ್ಲೆಯ ತಾತ್ತಪಾನಿ ಚಿಲುಮೆಯಲ್ಲಿ 

ಉಕ್ಕುತ್ತಿರುವ ಹಬೆ 
ಬಿಸಿನೀರನ್ನು ಸರಬರಾಜು ಮಾಡಲು ನಗರಗಳಲ್ಲಿ ಕೊಳಾಯಿಗಳ 
ಜಾಲವೇ ಇದೆ. ಜಪಾನಿನಲ್ಲಿ ಮನೆಗಳಿಗೆ ಮತ್ತು ಕೈಗಾರಿಕೆಗಳಿಗೆ 


ಬಿಸಿನೀರಿನ ಬುಗ್ಗೆಗಳು 


ಬಿಸಿನೀರನ್ನು ಈ ಮೂಲದಿಂದಲೇ ಪಡೆಯಲಾಗುತ್ತಿದೆ. ಅಲ್ಲದೆ ಮಣ್ಣನ್ನು 
ಶಾಖಗೊಳಿಸಲು, ಮೀನು ಬೆಳೆಸಲು, ಕೊಳವನ್ನು ಬೆಚ್ಚಗಿಡಲು ಅಲ್ಲಿ 
ಭೂಉಷ್ಣ ಸಂಪನ್ಮೂಲ ಬಳಕೆಯಾಗುತ್ತಿದೆ. 

ಒಂದು ಅಂದಾಜಿನ ಪ್ರಕಾರ ನೆಲದಡಿಯ ಹತ್ತು ಕಿಲೋಮೀಟರ್ 
ಆಳದ ಭಚಿಪ್ಪಿನಲ್ಲಿ ಸಂಗ್ರಹವಾಗಿರುವ ಉಷ್ಣತೆಯನ್ನು 
ಸಂಪೂರ್ಣವಾಗಿ ಬಳಸಿಕೊಳ್ಳಲು ಸಾಧ್ಯವಾದರೆ ಈಗ ನಾವು 
ಕಲ್ಲಿದ್ದಲಿನಿಂದ ಪಡೆಯುತ್ತಿರುವ ಶಕ್ತಿಗಿಂತ ಎರಡು ಸಾವಿರ ಪಟ್ಟು 
ಅಧಿಕ ಶಕ್ತಿಯನ್ನು ಪಡೆಯಬಹುದು. ಆದರೆ ಪ್ರಾಯೋಗಿಕವಾಗಿ ಇದು 
ಸಾಧ್ಯವಾಗದು. ಏಕೆಂದರೆ ನೆಲದಡಿಯಲ್ಲಿ ಎಲ್ಲೆಡೆಯಲ್ಲೂ ಉಷ್ಣತೆ 
ಏಕಪ್ರಕಾರವಾಗಿ ಹಂಚಿಕೆಯಾಗಿಲ್ಲ. 

ಭೂಉಷ್ಣಶಕ್ತಿ ಪರಿಸರದ ನೈರ್ಮಲ್ಯದ ದೃಷ್ಟಿಯಿಂದ ಹೆಚ್ಚು ಹೆಚ್ಚು 
ಬಳಸಬೇಕಾದ ಸಂಪನ್ಮೂಲ. ಆದರೆ ಎಲ್ಲ ದೇಶಗಳಲ್ಲೂ ಸುಲಭವಾಗಿ 
ಇದನ್ನು ಸಾಧಿಸಲಾಗುವುದಿಲ್ಲ. ಅಮೆರಿಕದ ಕೇವಲ ಶೇಕಡ ೦.೨ 
ಭಾಗದ ಶಕ್ತಿ ಭೂಉಷ್ಣ ಸಂಪನ್ಮೂಲದಿಂದ ಬರುತ್ತಿದೆ. ಅಂದರೆ 
ಸಾಂಪ್ರದಾಯಿಕ ಇಂಧನಗಳ ಜೊತೆ ಇದನ್ನು ಹೋಲಿಸುವಂತಿಲ್ಲ. 
ಯಾವ ದೇಶದಲ್ಲಿ ಲಭ್ಯವಿದೆಯೋ , ಅಲ್ಲಿ ಇದರ ಪರಿಪೂರ್ಣ ಲಾಭ 
ಪಡೆಯಬಹುದು. ಬಿಸಿನೀರಿನ ಜೊತೆಗೆ ಹಬೆ ಬೆರೆತಿದ್ದರೆ ವಿದ್ಯುತ್ 
ಉತ್ಪಾದನೆಗೆ ಅದು ಅಷ್ಟೇನೂ ಅನುಕೂಲವಾಗದು. ಅಮೆರಿಕ ಮತ್ತು 
ಇಟಲಿಯಲ್ಲಿ ಜ್ವಾಲಾಮುಖಿ ಇರುವ ಸ್ಥಳದ ಸುತ್ತ ರಂಧಗಳಲ್ಲಿ ಕೇವಲ 
ಹಬೆ ಸೂಸುವ ಮೂಲಗಳನ್ನು ಮಾತ್ರ ವಿದ್ಯುತ್ ಉತ್ಪಾದನೆಗೆ 
ಬಳಸಿಕೊಳ್ಳಲಾಗುತ್ತಿದೆ. ಅಲ್ಲದೆ, ಬೈರಿಗೆ ರಂಧ್ರದ ಆಯುಷ್ಯ ಎಂದರೆ 
ಅದು ಹಬೆಯನ್ನು ನಿರಂತರವಾಗಿ ಸೂಸುವ ಅವಧಿ ೨೦ ಅಥವ 
೩೦ ವರ್ಷಗಳು ಮಾತ್ರ. ಅನಂತರ ನಿಧಾನ ಗತಿಯಲ್ಲಿ ಹಬೆಯ 
ಪ್ರಮಾಣ ಕ್ಷೀಣಿಸುತ್ತಾ ಹೋಗುತ್ತದೆ. ಆಗ ಹೊಸ ರಂಧ್ರವನ್ನು 


ಬಿಸಿನೀರಿನ ಬುಗ್ಗೆಗಳು 


೯8 
೯ 
| 


110 ಡಿಗ್ರಿ ಸೆ. ಉಷ್ಣತೆಯಲ್ಲಿ ಬುಗ್ಗೆಯಾಗಿ ಚಿಮ್ಮುತ್ತಿರುವ ತಾತ್ತಪಾನಿಯ 

- ಒಂದು ರಂಧ್ರ 
ಕೊರೆಯಬೇಕಾಗುತ್ತದೆ. 

ಇನ್ನೊಂದು ಸಮಸ್ಯೆಯೆಂದರೆ ಪೆಟ್ರೋಲ್ ಅಥವ ಕಲ್ಲಿದ್ದಲಿನಂತೆ 


42 


ಬಿಸಿನೀರಿನ ಬುಗ್ಗೆಗಳು 


ಹಬೆಯನ್ನು ತುಂಬ ದೂರ ಸಾಗಿಸುವುದು ಸಾಧ್ಯವಾಗುವುದಿಲ್ಲ. 
ಏನಿದ್ದರೂ ಇದರ ಬಳಕೆ ಸ್ಥಳೀಯವಾಗಿ ಮಾತ್ರ, ಬಿಸಿನೀರಿನಲ್ಲಿ 
ವಿಲೀನವಾದ ಖನಿಜಾಮ್ಲಗಳು ಕೊಳಾಯಿಯಲ್ಲಿ ಹೆಪ್ಪುಗಟ್ಟಿ , ತುತ್ತು 
ಹಿಡಿಯುವಂತೆ ಮಾಡಬಹುದು. ಕೆಲವೆಡೆ ಬಿಸಿನೀರಿನಲ್ಲಿ ಬೆರೆತ 
ಆರ್ಸೆನಿಕ್ , ಆಂಟಿಮನೆ,ಬೋರಾನ್ ಮುಂತಾದ ವಿಷಕಾರಿ ವಸ್ತುಗಳನ್ನು 
ಪರಿಸರ ಮಾಲಿನ್ಯವಾಗದಂತೆ ನಿರ್ವಹಿಸುವುದು ಕಷ್ಟದ ಕೆಲಸ. ಆವಿಯ 
ಜೊತೆಗೆ ಹೈಡೋಜನ್ ಸಲೈಡ್ ಅನಿಲ ಬೆರೆತಿದ್ದರೆ ಪರಿಸರ 
ಕಲುಷಿತಗೊಳ್ಳೂವ ಸಾಧ್ಯತೆ ಇದೆ. 

ಈ ಸಮಸ್ಯೆಗಳಿಗೆ ಹೊಸ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿ 
ಪರಿಹಾರ ಕಂಡುಕೊಳ್ಳಬೇಕಾಗುತ್ತದೆ. ಹಾಗೆ ಮಾಡಿದಲ್ಲಿ ನಿಸರ್ಗ 
ನೀಡಿರುವ ಈ ಅಮೂಲ್ಯ ಸಂಪತ್ತನ್ನು ಯುಕ್ತವಾಗಿ ಬಳಸಿಕೊಂಡು 
ಶಕ್ತಿ ಉತ್ಪಾದನೆಗೆ ತೊಡಗಬಹುದು. 
ಭಾರತದ ಭೂಉಷ್ಣ ಸಂಪನ್ಮೂಲ 

ಅಮೆರಿಕ, ನ್ಯೂಝಿಲೆಂಡ್ , ಇಟಲಿ, ಐಸ್ಥೆಂಡ್, ರಷ್ಯ ಮುಂತಾದ 
ದೇಶಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಬಿಸಿನೀರಿನ ಚಿಲುಮೆಗಳಿವೆಯೇ 
ವಿನಾ ಅಲ್ಲಿರುವಂತೆ ದೊಡ್ಡ ಪ್ರಮಾಣದ ಬಿಸಿನೀರಿನ ಬುಗ್ಗೆಗಳಾಗಲೀ , 
ಕ್ರಿಯಾಶೀಲ ಜ್ವಾಲಾಮುಖಿಗಳಾಗಲೀ ಅಥವ ಅವುಗಳ ಬಳಿಯೇ 
ಇರುವ ಹಬೆ ಸೂಸುವ ರಂಧ್ರಗಳಾಗಲೀ ಕಂಡುಬರುವುದಿಲ್ಲ . 
ಹಾಗೆಂದೊಡನೆ ನಮ್ಮಲ್ಲಿ ದೊಡ್ಡ ಪ್ರಮಾಣದ ಭೂಉಷ್ಣ ಸಂಪನ್ಮೂಲ 
ಇಲ್ಲವೆಂದು ಇದರ ಅರ್ಥವಲ್ಲ. ದೇಶಾದ್ಯಂತ ಸುಮಾರು ೩೪೦ 
ಬಿಸಿನೀರಿನ ಚಿಲುಮೆಗಳಿರುವುದು ಸಮೀಕ್ಷೆಯಿಂದ ದೃಢಪಟ್ಟಿದೆ. ಹಿಂದಿನ 
ಅಧ್ಯಾಯದಲ್ಲಿ ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಕಂಡುಬಂದಿರುವ 
ಬಿಸಿನೀರಿನ ಚಿಲುಮೆಗಳ ಬಗ್ಗೆ ನೀವಾಗಲೇ ಓದಿದ್ದೀರಿ. ಮುಖ್ಯವಾಗಿ 
ಅಂಡಮಾನ್ - ನಿಕೋಬಾರ್ ದ್ವೀಪಗಳೂ , ಭಾರತದ ಪಶ್ಚಿಮ ಕಡಲತೀರ, 


43 


ಬಿಸಿನೀರಿನ ಬುಗ್ಗೆಗಳು 


ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಮರ್ ಎಂಬ ಭಾಗದಲ್ಲಿ ನೀರಿನಿಂದ 

ಏಳುತ್ತಿರುವ ಅನಿಲದ ಗುಳ್ಳೆ 


ಕ್ಯಾಂಬೆ ತಗ್ಗು , ಅರಾವಳಿ ಪರ್ವತಗಳ ಸಾಲು, ಸೋನ್-ನರ್ಮದಾ 
ಕುಸಿದ ಕಣಿವೆ, ಗೋದಾವರಿ ಮಹಾನದಿಗಳ ಪ್ರಾಂತ್ಯ ಬಿಸಿನೀರಿನ 
ಚಿಲುಮೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿವೆ. ಆದರೆ ಹೆಚ್ಚಿನ 


44 


ಬಿಸಿನೀರಿನ ಬುಗ್ಗೆಗಳು 


ಸಂಖ್ಯೆಯ ಬಿಸಿನೀರಿನ ಚಿಲುಮೆಗಳು ಹಿಮಾಲಯದ ಸುತ್ತಮುತ್ತಣ 
ಭಾಗಗಳಿಗೆ ಸೀಮಿತವಾಗಿವೆ. 

ಕ್ರಿಸ್ತಶಕ ೧೮೬೨ರಲ್ಲೇ ಸ್ಯಾಂಟ್‌ವೆಟ್ ಎಂಬ ತಜ್ಞ ಭಾರತ 
ಮತ್ತು ನೆರೆ ದೇಶಗಳಲ್ಲಿ ೯೯ ಬಿಸಿನೀರಿನ ಚಿಲುಮೆಗಳಿರುವುದನ್ನು 
ಪಟ್ಟಿ ಮಾಡಿದ. ಅನಂತರ ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣ 
ಸಂಸ್ಥೆಯ ಓಲ್ಡ್ ಹ್ಯಾಂ ಎಂಬ ಭೂವಿಜ್ಞಾನಿ ದೇಶಾದ್ಯಂತ ಸಮೀಕ್ಷೆ 
ನಡೆಸಿ ಈ ಪಟ್ಟಿಗೆ ನೂರಾರು ಬಿಸಿನೀರಿನ ಚಿಲುಮೆಗಳನ್ನು ಸೇರಿಸಿದ. 
ಅವುಗಳ ಉಷ್ಣತೆ, ಔಷಧೀಯ ಗುಣ ಮುಂತಾದವನ್ನು ವೈಜ್ಞಾನಿಕವಾಗಿ 
ಪರಿಶೀಲಿಸಿ, ಮಾಹಿತಿ ಸಂಗ್ರಹಿಸುವ ಕಾರ್ಯ ಇದೀಗ 
ಪೂರ್ಣಗೊಂಡಿದೆ. ಎಂದೇ ಎಲ್ಲ ರಾಜ್ಯಗಳ ಬಿಸಿನೀರಿನ ಚಿಲುಮೆಗಳ 
ಹಂಚಿಕೆಯ ಬಗ್ಗೆ ಸ್ಫೂಲ ಚಿತ್ರಣ ಈಗ ನಮಗೆ ಲಭ್ಯ . 

ಸಮೀಕ್ಷೆಯು ದೃಢಪಡಿಸಿರುವಂತೆ ಭಾರತದ ಸುಮಾರು ೧೧೩ 
ಜಾಗಗಳಲ್ಲಿ ಬಿಸಿನೀರಿನ ಚಿಲುಮೆಯ ಸುತ್ತಮುತ್ತ ಬೈರಿಗೆ ಕಾರ್ಯಾಚರಣೆ 
ನಡೆಸಿ ಹಬೆಯನ್ನು ಪಡೆದು ಸುಮಾರು ೧೦,೦೦೦ ಮೆಗಾವ್ಯಾಟ್ 
ಶಕ್ತಿಯನ್ನು ಉತ್ಪಾದಿಸಬಹುದೆಂದು ತಜ್ಞರು ವರದಿ ಮಾಡಿದ್ದಾರೆ. ಈ 
ದೃಷ್ಟಿಯಿಂದ ಕಾಶ್ಮೀರದ ಲಡಕ್ ಕಣಿವೆಯ ಪುಗಾ, ಹಿಮಾಚಲ 
ಪ್ರದೇಶದ ಕುಲು ಕಣಿವೆ ಅತ್ಯಂತ ಆಕರ್ಷಕ ತಾಣಗಳಾಗಿ ಪರಿಣಮಿಸಿವೆ. 
ಅಲ್ಲದೆ ಮುಗಾ ಮತ್ತು ಕುಲು ಕಣಿವೆಗಳು ಉನ್ನತ ಹಿಮಾಲಯ 
ಪ್ರದೇಶದಲ್ಲಿರುವುದರಿಂದ ಅಲ್ಲಿ ಲಭ್ಯವಿರುವ ಭೂಉಷ್ಣ ಶಕ್ತಿ ಹೆಚ್ಚಿನ 
ಪ್ರಾಮುಖ್ಯತೆ ಪಡೆದಿದೆ. ಅಂಥ ಜಾಗಗಳನ್ನು ಪ್ರವಾಸಿ ಕೇಂದ್ರಗಳಾಗಿ 
ಅಭಿವೃದ್ಧಿ ಮಾಡಲು ಹೆಚ್ಚಿನ ಅವಕಾಶಗಳಿವೆ. 
ಆ ಲಡಕ್‌ನ ಮುಗಾ ಕಣಿವೆಗೆ ಇನ್ನೂ ಒಂದು ವೈಶಿಷ್ಟ್ಯವಿದೆ. 
ಚಿಲುಮೆಯಲ್ಲಿ ಹೊರಸೂಸುವ ಬಿಸಿನೀರು, ಗಂಧಕ ಮತ್ತು ಬೊರಾಕ್ಸ್ 
ನಿಕ್ಷೇಪವನ್ನು ಸೃಷ್ಟಿಸಿವೆ. ಕಳೆದ ೨೦ ವರ್ಷಗಳಿಂದಲೂ ನೀರು ಬೆರೆತ 


45 


ಬಿಸಿನೀರಿನ ಬುಗ್ಗೆಗಳು 


ಬಿಹಾರದ ಸೂರಜ್‌ಕುಂಡ್‌ನಲ್ಲಿ ಬಿಸಿನೀರಿನ ಕೊಳದಿಂದ ಏಳುತ್ತಿರುವ ಹಬೆ 
ಹಬೆ ಸತತವಾಗಿ ಹಲವು ರಂಧ್ರಗಳ ಮೂಲಕ ಈ ಭಾಗದ 
ಚಿಲುಮೆಗಳಿಂದ ಮತ್ತು ಬೈರಿಗೆ ರಂಧ್ರಗಳಿಂದ ಹೊರಹರಿಯುತ್ತಿದೆ. 
ಇಲ್ಲಿ ೨೮ - ೪೦೦ ಮೀಟರ್ ಆಳದವರೆಗೆ ಬೈರಿಗೆ ರಂಧ್ರಗಳನ್ನು 
ಕೊರೆಯಲಾಗಿದೆ. ಕೆಲವು ರಂದ್ರಗಳಲ್ಲಿ ಗಂಟೆಗೆ ೩೦ ಟನ್ನು ಬಿಸಿನೀರು 
ಹೊರಹರಿಯುತ್ತಿದೆ. ಭೂಉಷ್ಣ ಸಂಪನ್ಮೂಲವನ್ನು ಗೃಹಬಳಕೆಗೆ ಹೇಗೆ 
ಬಳಸಿಕೊಳ್ಳಬೇಕೆಂಬುದನ್ನು ಅರಿಯಲು ಅಲ್ಲಿ ಹಲವು ಕುಟೀರಗಳನ್ನು 
ನಿರ್ಮಿಸಿ ಒಳಭಾಗವನ್ನು ಬೆಚ್ಚಗಿಡಲು ಅನೇಕ ಪ್ರಯೋಗಗಳನ್ನು 
ಸಂಶೋಧಕರು ನಡೆಸಿದ್ದಾರೆ. ಸ್ಥಳೀಯ ಉಷ್ಣತೆಗಿಂತ ಹೆಚ್ಚುವರಿ ೨೦ 
ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆಯನ್ನು ಈ ಮೂಲದಿಂದ ನೀಡಬಹುದೆಂದು 
ಪ್ರಯೋಗಗಳು ದೃಢಪಡಿಸಿವೆ. ಜೊತೆಗೆ ಸ್ಥಳೀಯವಾಗಿ ದೊರೆಯುವ 
ಗಂಧಕ ಮತ್ತು ಬೊರಾಕ್ಸ್ ನಿಕ್ಷೇಪಗಳನ್ನು ಸಂಸ್ಕರಿಸಲು ಬಿಸಿನೀರು 
ಮಿಶ್ರಿತ ಹಬೆಯನ್ನು ಬಳಸಿಕೊಳ್ಳಲಾಗುತ್ತಿದೆ. ಇಲ್ಲಿನ ಅತ್ಯಂತ ಆಳ 


ಬಿಸಿನೀರಿನ ಬುಗ್ಗೆಗಳು 


ಭಾಗದಲ್ಲಿ ೨೨೦ - ೨೬೦ ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆಯ ನೀರಿರುವುದಾಗಿ 
ಅಂದಾಜು ಮಾಡಲಾಗಿದೆ. 

ಲಡಕ್ ಜಿಲ್ಲೆಯ ಚಮತಾಂಗ್ ಎಂಬಲ್ಲಿ ಸಿಂಧೂನದಿಯ 
ಬಲದಂಡೆಗೆ ಹೊಂದಿಕೊಂಡಂತೆ ಸುಮಾರು ೭೦೦ ಮೀಟರ್ 
ವ್ಯಾಪಿಸಿರುವ ಉಷ್ಣದ ಹೆಚ್ಚಳದ ವಲಯ ಇರುವುದು ಕಂಡುಬಂದಿದೆ. 
ಇಲ್ಲಿ ಒಸರುವ ಬಿಸಿನೀರಿನ ಚಿಲುಮೆಯ ನೀರಿನ ಉಷ್ಣತೆ ೮೨ 
ಸೆಂಟಿಗ್ರೇಡ್ ಇರುವುದಾಗಿ ವರದಿಯಾಗಿದೆ. ಅಲ್ಲದೆ ಹೈಡೋಜನ್ 
ಸಿಡ್ ಕೂಡ ಇದರಲ್ಲಿ ಬೆರೆತಿದೆ; ಬೊರಾಕ್ಸ್ ಸಣ್ಣ ಸಣ್ಣ ಗುಡ್ಡೆಯ 
ರೂಪದಲ್ಲಿ ಸಂಚಯನಗೊಂಡಿದೆ. ಈ ಭಾಗದಲ್ಲಿ ಚಳಿಗಾಲದಲ್ಲಿ ಸುತ್ತಣ 
ಉಷ್ಣತೆ -೩೫ ಡಿಗ್ರಿ ಸೆಂಟಿಗ್ರೇಡ್ ಇರುವ ಸಂದರ್ಭಗಳಲ್ಲಿ ಭೂಉಷ್ಣ 
ಸಂಪನ್ಮೂಲ ಬಳಸಿ, ಹಸಿರು ಗೃಹ ನಿರ್ಮಿಸಿ ತರಹೇವಾರಿ ತರಕಾರಿ 
ಬೆಳೆಯಲು ಒಳಭಾಗದ ಉಷ್ಣತೆಯನ್ನು ೨೦ - ೨೫ ಡಿಗ್ರಿ ಸೆಂಟಿಗ್ರೇಡ್ 


- ಬಲ 


ಬಿಹಾರದ ತತ್ತ ಎಂಬ ಭಾಗದಲ್ಲಿ ಮರಳುಶಿಲೆಯಲ್ಲಿ ಸೂಸುತ್ತಿರುವ ಹಬೆ 


ಬಿಸಿನೀರಿನ ಬುಗ್ಗೆಗಳು 


47 


ಕಾಪಾಡಿಕೊಂಡು ಬರಬಹುದೆಂಬುದನ್ನು ಈಗಾಗಲೇ ಪರೀಕ್ಷೆಗಳ 
ಮೂಲಕ ಖಚಿತಪಡಿಸಿಕೊಳ್ಳಲಾಗಿದೆ. 

ಹಿಮಾಚಲದ ಕುಲು ಕಣಿವೆಯಲ್ಲಿನ ಮಣಿಕರಣ ಭಾಗದ 
ಬಿಸಿನೀರಿನ ಚಿಲುಮೆಗಳ ಬಗ್ಗೆ ನಿಮಗಾಗಲೇ ತಿಳಿದಿದೆ. ಸರಿಸುಮಾರು 
೯೭ ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆಯನ್ನು ಹೊಂದಿರುವ ಅನೇಕ 
ಚಿಲುಮೆಗಳು ಇಲ್ಲಿ ಉಕ್ಕಿ ಹರಿಯುತ್ತಿವೆ. ಎತ್ತರದ ಈ ಭಾಗದಲ್ಲಿ 
ಸುಮಾರು ಒಂದೂವರೆ ಕಿಲೋಮೀಟರು ಉದ್ದಕ್ಕೂ ಚಿಲುಮೆಗಳು 
ಸಾಲು ಸಾಲಾಗಿ ಹಂಚಿಕೆಯಾಗಿವೆ. ಇಲ್ಲಿ ನಡೆಸಿರುವ 
ಪರಿಶೋಧನೆಯಿಂದಾಗಿ ಇದೊಂದು ಅತ್ಯುತ್ತಮ ಭೂಉಷ್ಣ 
ಸಂಪನ್ಮೂಲದ ಆಕರವೆಂದು ಕಂಡುಬಂದಿದೆ. ಕೆಲವು ಬೈರಿಗೆ ರಂಧಗಳಲ್ಲಿ 
ಸೆಕೆಂಡಿಗೆ ಏಳು ಲೀಟರುಗಳಷ್ಟು ಬಿಸಿನೀರು ಹೊರಹರಿಯುತ್ತಿದೆ. 
ಭೂಉಷ್ಣ ಶಕ್ತಿಯನ್ನು ಬಳಸಿ ಐದು ಕಿಲೋವ್ಯಾಟ್ ವಿದ್ಯುತ್ 
ಉತ್ಪಾದಿಸುವ ಸ್ಥಾವರವನ್ನು ಇಲ್ಲಿ ನಿರ್ಮಿಸಲಾಗಿದೆ. 

ಬಿಸಿನೀರಿನ ಚಿಲುಮೆಗಳ ಸುತ್ತಮುತ್ತಲ ನೆಲದಡಿಯಲ್ಲಿ ಎಂತಹ 
ಅದ್ಭುತ ಅಡಗಿದೆಯೆಂದು ನಿಮಗೆ ಅನ್ನಿಸುತ್ತದೆ ಅಲ್ಲವೆ? 


ಭೂಮಿಯ ಅಂತರಾಳ 


49 


ಭೂಮಿಯ ಅಂತರಾಳ 


ಭೂಮಿಯಿಂದ ಸೂರ್ಯ ೧೪ ಕೋಟಿ ಕಿಲೋಮೀಟರ್‌ಗೂ 
ಹೆಚ್ಚು ದೂರವಿದೆ. ಸೂರ್ಯನಿಂದ ಹೊರಟ ಬೆಳಕು ಸೆಕೆಂಡಿಗೆ 
೨೯೯, ೫೯೭ ಕಿಲೋಮೀಟರ್ ವೇಗದಲ್ಲಿ ಸಾಗಿ ನಮ್ಮ ಭೂಮಿಯನ್ನು 
ಬೆಳಗಿಸಲು ೮.೨೦ ಸೆಕೆಂಡುಗಳು ಬೇಕು. ಭೂಮಿಯ ಉಪಗ್ರಹ 
ಚಂದ್ರ ಇರುವುದು ೩ ,೮೪, ೪೦೦ ಕಿಲೋಮೀಟರ್ ದೂರದಲ್ಲಿ. 
ಹೀಗೆಯೇ ನಕ್ಷತ್ರಗಳು ಭೂಮಿಯಿಂದ ಎಷ್ಟು ದೂರದಲ್ಲಿವೆ ಎಂಬುದನ್ನು 
ವಿಜ್ಞಾನಿಗಳು ಬೆಳಕಿನ ವೇಗವನ್ನು ಆಧಾರವಾಗಿಟ್ಟುಕೊಂಡು 
ಅಳೆಯುತ್ತಾರೆ. 

- ಆಕಾಶದಲ್ಲಿ ಈ ಕಾಯಗಳನ್ನು ನೋಡಲು, ದೂರವನ್ನು 
ಅಳೆಯಲು ನಮಗೆ ಅವಕಾಶವಿದೆ. ಆದರೆ ನಮ್ಮ ಭೂಮಿಯ 
ಕೇಂದ್ರವನ್ನು ತಲುಪಲು ಮನುಷ್ಯರಂತಿರಲಿ, ಯಂತ್ರಗಳಿಗೂ ಸಾಧ್ಯವಿಲ್ಲ. 
ಅದು ಸದಾ ಅಗೋಚರ. ಆದರೂ ಭೂಕೇಂದ್ರ ನೆಲದ ಮೇಲಿನಿಂದ 
೬,೩೭೦ ಕಿಲೋಮೀಟರ್ ಆಳದಲ್ಲಿದೆ ಎಂದು ಕರಾರುವಕ್ಕಾಗಿ ಲೆಕ್ಕ 
' ಹಾಕಿದ್ದಾರೆ. ಅದು ಹೇಗೆ ಸಾಧ್ಯ ? ಭೂಮಿಯ ರಚನೆಯನ್ನು ಅರ್ಥ 
ಮಾಡಿಕೊಂಡರೆ ಇದನ್ನು ಗ್ರಹಿಸುವುದು ಸುಲಭ. ಭೂಮಿಯ 
ಅಂತರಾಳವನ್ನು ಅರಿಯಲು ವಿಜ್ಞಾನಿಗಳು ಮಾಡಿರುವ ಸಾಹಸವನ್ನು 
ಮುಂದಿನ ಅಧ್ಯಾಯಗಳಲ್ಲಿ ಓದಿ. ಅದೇ ಒಂದು ರೋಚಕ 
ಅನುಭವವಾಗುತ್ತದೆ. 

ನೀವು ಯುಧಿಷ್ಠಿರನ ಹೆಸರನ್ನು ಕೇಳಿದ್ದೀರಲ್ಲವೆ ? ಪಂಚ 
ಪಾಂಡವರಲ್ಲಿ ಅವನು ಹಿರಿಯ , ದೈತವನದಲ್ಲಿ ಪಾಂಡವರೆಲ್ಲ 


50 


ಭೂಮಿಯ ಅಂತರಾಳ 


ಅರಣ್ಯವಾಸ ಮಾಡುತ್ತಿದ್ದ ಸಮಯ . ಒಮ್ಮೆ ಯುಧಿಷ್ಠಿರ ಬೇಟೆಯಾಡಿ 
ಬಾಯಾರಿ ಬಳಲಿದ. ಹತ್ತಿರದಲ್ಲೇ ಸರೋವರ ಕಂಡಿತು. ಸರಿ, ನೀರು 
ಕುಡಿಯಲೆಂದು ಸರೋವರಕ್ಕೆ ಬಂದ. ಆಶ್ಚರ್ಯ! ತಮ್ಮಂದಿರೆಲ್ಲ ದಡದ 
ಮೇಲೆ ನಿರ್ಜೀವವಾಗಿ ಬಿದ್ದಿದ್ದಾರೆ. ಅಷ್ಟರಲ್ಲೇ ಅಶರೀರ ವಾಣಿಯೊಂದು 
ಮೊಳಗಿತು. ತಾನು ಕೇಳುವ ಪ್ರಶ್ನೆಗಳಿಗೆಲ್ಲ ಉತ್ತರಿಸಿ ಅನಂತರ ನೀರು 
ಕುಡಿಯಬೇಕೆಂದು ಕಟ್ಟಪ್ಪಣೆ ಮಾಡಿತು. ಯುಧಿಷ್ಠಿರ ಸಮ್ಮತಿಸಿದ. 
'ಭೂಮಿಗಿಂತ ದೊಡ್ಡ ವಸ್ತು ಯಾವುದು? ಆಕಾಶಕ್ಕಿಂತ ಎತ್ತರವಾದದ್ದು 
ಯಾವುದು ?' - ಅಶರೀರಿ ಯಕ್ಷನ ಪ್ರಶ್ನೆಗೆ ಯುಧಿಷ್ಠಿರ ಏನು ಉತ್ತರಿಸಿದ 
ಗೊತ್ತೆ? “ಭೂಮಿಗಿಂತ ತಾಯಿ ದೊಡ್ಡವಳು, ಆಕಾಶಕ್ಕಿಂತ ತಂದೆ 
ಎತ್ತರದವನು' ಎಂದು. 

ತಾಯಿಯ ಶರೀರ ನಮ್ಮ ಭೂಮಿಗಿಂತಲೂ ಗಾತ್ರದಲ್ಲಿ ದೊಡ್ಡದು 
ಎಂದು ಈ ಮಾತಿನ ಅರ್ಥವಲ್ಲ. ತಾಯಿ ತನ್ನ ಪ್ರೀತಿವಾತ್ಸಲ್ಯಗಳಿಂದ 
ಮಕ್ಕಳನ್ನು ಬೆಳೆಸುವುದರಿಂದಲೇ ಯುಧಿಷ್ಠಿರ ತಾಯಿಯನ್ನು ಭೂಮಿಗಿಂತ 
ದೊಡ್ಡವಳು ಎಂದ. ನಮ್ಮ ಬೆಳೆ ಭೂಮಿಯಿಂದ ಬರಬೇಕು. ನಮ್ಮ 
ದಿನನಿತ್ಯದ ಪಾತ್ರೆ - ಪದಾರ್ಥಗಳಿಗೆ, ಕೈಗಾರಿಕೆಗಳಿಗೆ ಬೇಕಾದ ಖನಿಜ 
ದೊರೆಯುವುದೇ ನಮ್ಮ ಭೂಮಿಯಿಂದ. ಅಂದಮೇಲೆ ಭೂಮಿ ನಮಗೆ 
ತಾಯಿಯ ಸಮಾನವಲ್ಲವೆ ? 

ಭೂಮಿಯನ್ನು ವಸುಂಧರೆ, ವಸುಧೆ, ಧರಿತ್ರಿ ಧರೆ, ಪೃಥ್ವಿ, ಇಳೆ 
ಎಂಬ ಹತ್ತಾರು ಹೆಸರುಗಳಿಂದ ನಾವು ಕರೆಯುತ್ತೇವೆ. 
ಮರ್ತ್ಯಲೋಕವೆಂಬುದು ಭೂಮಿಗೆ ನೀಡಿರುವ ಇನ್ನೊಂದು ಹೆಸರು. 

ಭೂಮಿಯ ಮೇಲೆ ನಾವಷ್ಟೇ ವಾಸಿಸುತ್ತಿಲ್ಲ. ನಮ್ಮಂತೆ ಇಲ್ಲಿ 
ಕೋಟಿಕೋಟಿ ಪ್ರಾಣಿಗಳಿವೆ, ಪಕ್ಷಿಗಳಿವೆ , ವಿಧ ವಿಧವಾದ 
ಜೀವಜಂತುಗಳಿವೆ. ಕಣ್ಣಿಗೆ ಕಾಣದ ಗಾಳಿ ಅತ್ತಿಂದಿತ್ತ ಬೀಸುತ್ತಿದೆ. 


ಭೂಮಿಯ ಅಂತರಾಳ 


S ] 


ಚಿತ್ರ 1 : ಸೌರವ್ಯೂಹ 
ಕಣ್ಣಿಗೆ ಹಬ್ಬವುಂಟುಮಾಡುವ ನದಿ , ತೊರೆಗಳು ಹರಿಯುತ್ತಿವೆ. ಕಣಿವೆ 
ಕಂದರ, ಹಳ್ಳ - ತಿಟ್ಟು - ಒಂದೇ ಎರಡೇ ಭೂಮಿಯ ಮೇಲಿರುವ 
ಸ್ವರೂಪಗಳು ? ನಾವು ಇವೆಲ್ಲವನ್ನೂ ನಮ್ಮ ಬದುಕಿಗೆ 
ಬಳಸಿಕೊಂಡಿದ್ದೇವೆ. ಭೂಮಿಯಿಂದ ನಮಗಾಗುತ್ತಿರುವ ಉಪಕಾರ 
ಅಷ್ಟಿಷ್ಟಲ್ಲ. ಅದನ್ನು ಪಟ್ಟಿ ಮಾಡುವುದಂತೂ ಸಾಧ್ಯವೇ ಇಲ್ಲ. 
ಇದರಿಂದಾಗಿಯೇ 'ಭೂಮಾತೆ' ಎಂದು ಭೂಮಿಯನ್ನು ಮನುಷ್ಯ 
ಕೃತಜ್ಞತೆಯಿಂದ ಕರೆದಿದ್ದಾನೆ. 

ನಮಗಾದರೆ ಭೂಮಿ ನೆಲೆ ನೀಡಿದೆ. ಆದರೆ ಭೂಮಿಗೆ ಆಸರೆಯೇ 
ಇಲ್ಲ. ಅದು ನಿಶ್ಚಲವಾಗಿರದೆ ಸೂರ್ಯನ ಸುತ್ತ ಸುತ್ತುತ್ತಿದೆ ಎಂದರೆ 
ನಿಮಗೆ ಆಶ್ಚರ್ಯವಾಗಬಹುದು. ನಮ್ಮ ಭೂಮಿಯೊಂದೇ ಸುತ್ತುತ್ತಿಲ್ಲ. 
ಇದರ ಜೊತೆಗೆ ಎಂಟು ಗ್ರಹಗಳು ಸೂರ್ಯನ ಸುತ್ತ ತಾವು 
ಹುಟ್ಟಿದಂದಿನಿಂದ ಪ್ರದಕ್ಷಿಣೆ ಹಾಕುತ್ತಲೇ ಇವೆ. ಇದರಿಂದಾಗಿಯೇ 
ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್ , ನೆಪ್ಯೂನ್, 
ಬ್ಲೂಟೋ ಗ್ರಹಗಳನ್ನು ಸೌರವ್ಯೂಹದ ಸದಸ್ಯರೆನ್ನುವುದು. ಸೂರ್ಯ 


52 


ಭೂಮಿಯ ಅಂತರಾಳ 


ಈ ಗ್ರಹಗಳಿಗೆಲ್ಲ ಒಡೆಯ ; ಮನೆಯಲ್ಲಿ ತಂದೆ ಇದ್ದಂತೆ. ಈ ಗ್ರಹಗಳೆಲ್ಲವೂ 
ಸೂರ್ಯನಿಂದ ನಿಶ್ಚಿತವಾದ ದೂರದಲ್ಲಿ ತಮ್ಮದೇ ಆದ ಪಥದಲ್ಲಿ 
ಬುಗುರಿಯಂತೆ ಗಿರಕಿ ಹೊಡೆಯುತ್ತ ಪ್ರದಕ್ಷಿಣೆ ಹಾಕುತ್ತಿರುವುದು ಬಲು 
ಮೋಜಿನದು. ಒಂದು ಗ್ರಹವಿದ್ದಂತೆ ಮತ್ತೊಂದಿಲ್ಲ. ಒಂದೊಂದು 
ಗ್ರಹದ ಗಾತ್ರವೂ ಬೇರೆ ಬೇರೆ, ಸೂರ್ಯನ ಸುತ್ತ ಪರಿಭ್ರಮಿಸಲು 
ಅವು ತೆಗೆದುಕೊಳ್ಳುವ ಸಮಯವೇ ಬೇರೆ ಬೇರೆ. ಸೂರ್ಯನಂತೆ 
ಇವು ತಾವೇ ತಾವಾಗಿ ಪ್ರಕಾಶಿಸುವುದಿಲ್ಲ, ಶಕ್ತಿಯನ್ನು ಸೂಸುವುದಿಲ್ಲ. 
ಇದರಿಂದಾಗಿಯೇ ಭೂಮಿಯೂ ಸೇರಿದಂತೆ ಇವೆಲ್ಲವನ್ನೂ 
ಗ್ರಹಗಳೆನ್ನುವುದು. 

ನಮ್ಮ ಜೀವನಕ್ಕೆ ಬೇಕಾದ ಸಮಸ್ತವನ್ನೂ ೧೪೯ ದಶಲಕ್ಷ ಚದರ 
ಕಿ. ಮೀ . ನೆಲ ತನ್ನ ಉದರದಲ್ಲಿ ಅಡಗಿಸಿಕೊಂಡಿದೆ. ಅಷ್ಟೊಂದು 
ವಿಶಾಲವಾದ ಭೂಮಿ ನಮ್ಮದು. 

ತನ್ನ ಅಕ್ಷದ ಮೇಲೆ ೨೪ ಗಂಟೆಗಳಿಗೊಮ್ಮೆ ಸುತ್ತುವ ನಮ್ಮ 
ಭೂಮಿಯ ಸುತ್ತಳತೆ ತೆಗೆದುಕೊಳ್ಳಲು ೪೦,೦೭೭ ಕಿಲೋಮೀಟರು 
ಉದ್ದದ ಪಟ್ಟಿಯೇ ಬೇಕು. ಕಿತ್ತಲೆಹಣ್ಣಿನಂತಿರುವ ಭೂಮಿಗೆ ಇಂತಹ 
ದೊಡ್ಡ ಹೊಟ್ಟೆ ಇದೆ. ನಮ್ಮ ಭೂಮಿಯ ಮುಕ್ಕಾಲು ಪಾಲನ್ನು 
ಸಾಗರಗಳೇ ಆಕ್ರಮಿಸಿ ೩೬೧ ದಶಲಕ್ಷ ಚದರ ಕಿಲೋಮೀಟರುಗಳಷ್ಟು 
ವ್ಯಾಪಿಸಿವೆ. ನೋಡಿದಷ್ಟೂ ಜಲರಾಶಿ , ಹೆಬ್ಬಲೆಗಳ ನರ್ತನ; ಆಕಾಶಕ್ಕೂ 
ಸಾಗರಕ್ಕೂ ವ್ಯತ್ಯಾಸವೇ ಇಲ್ಲವೆಂಬಂತೆ ದಿಗಂತ. 

ಭೂಮಿಯ ಉತ್ತರ ಮತ್ತು ದಕ್ಷಿಣದ ತುದಿಗಳು ಧ್ರುವಗಳು. 
ಇವೆರಡನ್ನೂ ಸರಳರೇಖೆ ಎಳೆದು ಸಂಧಿಸಬಹುದು. ಆ ಸರಳರೇಖೆಯೇ 
ಭೂಮಿಯ ಅಕ್ಷ , ಬುಗುರಿಯಂತೆ ಭೂಮಿಯೂ ತನ್ನ ಅಕ್ಷವನ್ನು 
ಕೇಂದ್ರವಾಗಿರಿಸಿಕೊಂಡು ಗಿರಕಿ ಹೊಡೆಯುತ್ತಿದೆ. ಮತ್ತೊಂದು 


53. 


ಭೂಮಿಯ ಅಂತರಾಳ 


March 21 


December 21 


June 21 


ptember 23 


ಚಿತ್ರ 2 : ಸೂರ್ಯನನ್ನು ಪರಿಭ್ರಮಿಸುವ ಓರೆಗೊಂಡ ಅಕ್ಷದಿಂದಾಗಿ 

ಉಂಟಾಗುವ ಋತುಮಾನಗಳು 


1. ಸೂರ್ಯ, 2. ಕರ್ಕಾಟಕ ಕ್ರಾಂತಿ, 3. ತುಲಾ ಸಂಕ್ರಾಂತಿ, 4 . ಮಕರ ಸಂಕ್ರಾಂತಿ 


ಕುತೂಹಲಕಾರಿ ಅಂಶವೆಂದರೆ ಭೂಮಿ ಗೋಳಾಕಾರವಾಗಿದ್ದರೂ ಇದರ 
ದಕ್ಷಿಣ ಮತ್ತು ಉತ್ತರ ಧ್ರುವಗಳು ಚಪ್ಪಟೆಯಾಗಿವೆ. ಉತ್ತರದಲ್ಲಿ ಧ್ರುವ 
ಸಾಗರವಿದೆ. ಇದನ್ನು ೭ ,೫೦ , ೦೦೦ ಚದರ ಕಿಲೋಮೀಟರು 
ಮಂಜುಗಡ್ಡೆ ಆಕ್ರಮಿಸಿದೆ. ಕೆಲವು ಕಡೆಯಂತೂ ಮಂಜುಗಡ್ಡೆ ೨ ,೦೦೦ 
ಮೀಟರು ಮಂದವಾಗಿದೆ. ಇದಕ್ಕಿಂತಲೂ ಮಂದ ದಕ್ಷಿಣ ಧ್ರುವ 
ಪ್ರದೇಶದ ಮಂಜುಗಡ್ಡೆಯ ರಾಶಿ. ಸುಮಾರು ೧, ೩೦, ೦೦ ,೦೦೦ 
ಚದರ ಕಿಲೋಮೀಟರು ಪ್ರದೇಶವನ್ನು ಮಂಜು ಮುತ್ತಿಬಿಟ್ಟಿದೆ. ಅದು 
ಕೆಲವು ಕಡೆ ೩ ,೦೦೦ ಮೀಟರು ಮಂದವಿರುವುದೂ ಉಂಟು. ಈಗ 
ಊಹಿಸಿ , ಭೂಮಿಯ ಧ್ರುವಗಳ ಮೇಲೆ ಬಿದ್ದಿರುವ ಭಾರವನ್ನು , ಈ 
ಅಪಾರ ಭಾರವನ್ನು ಸಹಿಸಲಾಗದೆ ಭೂಮಿ ಈ ಭಾಗಗಳಲ್ಲಿ 
ಚಪ್ಪಟೆಯಾಗಿರುವುದು ಎಂಥ ವಿಚಿತ್ರ ಅಲ್ಲಿ ಈ ಮಂಜುಗಡ್ಡೆ ಕರಗಲೂ 


34 


ಭೂಮಿಯ ಅಂತರಾಳ 


ಬಿಡದಂತಹ ಶೈತ್ಯ . ಉಷ್ಣ ೦ ಡಿಗ್ರಿ ಸೆಂ .ಗಿಂತ ಮೇಲೇರುವುದು 
ಅಪರೂಪ. 

ಭೂಮಿ ನಾವಂದುಕೊಂಡಂತೆ ಬುಗುರಿಯ ತರಹ ನೆಟ್ಟಗೆ ಗಿರಕಿ 
ಹೊಡೆಯುತ್ತಿಲ್ಲ. ಬದಲಾಗಿ ೨೩ ೧/ ೨ ಡಿಗ್ರಿಯಷ್ಟು ಇದರ ಅಕ್ಷ 
ವಾಲಿದೆ. ನಮಗಂತೂ ಈ ಅಕ್ಷ ವಾಲಿರುವುದು ವರವೆಂದೇ ಹೇಳಬೇಕು. 
ಏಕೆ ಗೊತ್ತೆ? ಒಂದು ವೇಳೆ ಭೂಮಿಯ ಅಕ್ಷ ವಾಲಿರದಿದ್ದರೆ ಸದಾ 
ಬೇಸಿಗೆಯ ಸುಡುಬಿಸಿಲು ಅಥವ ತೀವ್ರ ಚಳಿ ನಮ್ಮನ್ನು ಆಹುತಿ 
ತೆಗೆದುಕೊಳ್ಳುತ್ತಿದ್ದವು ( ಚಿತ್ರ ೨) ನಮಗೆ ಚಳಿಗಾಲ , ಬೇಸಿಗೆ ಕಾಲ 
ಬರುವುದು ಏಕೆ, ಈಗ ಹೇಳಿ! | 
- ಈ ಭೂಮಿ ನಮ್ಮ ಬದುಕಿಗೆ ಬೇಕಾಗುವ ಎಲ್ಲವನ್ನೂ ನೀಡಿ 
ನಮ್ಮನ್ನು ಸಾಕುತ್ತಿದೆ. ಉಸಿರಾಡಲು ಬೇಕಾದ ಮುಖ್ಯ ಅನಿಲ ಆಮ್ಲಜನಕ . 
ನಮ್ಮ ಸುತ್ತಲಿನ ವಾತಾವರಣದಲ್ಲಿ ಆಮ್ಲಜನಕ ಶೇಕಡ ೨೧ರಷ್ಟಿದೆ. 
ಉಳಿದ ಮುಕ್ಕಾಲು ಭಾಗ ಸಾರಜನಕದಿಂದ ತುಂಬಿದೆ. ವಾಯುವಿನಲ್ಲಿ 
ಇವೆರಡೂ ಬೆರೆತಿವೆ. ಇದರ ಜೊತೆಗೆ ಇಂಗಾಲದ ಡೈ ಆಕ್ಸಿಡ್ 
ಅನಿಲವೂ ಇದೆ. ಆಮ್ಲಜನಕವನ್ನು ಸೇವಿಸಿ ಇಂಗಾಲದ ಡೈ ಆಕ್ಸಿಡನ್ನು 
ಹೊರಬಿಡುವುದು ಸಕಲ ಪ್ರಾಣಿಗಳ ಜೀವನ ಲಕ್ಷಣ . ವಾತಾವರಣದಲ್ಲಿ 
ಕೇವಲ ಕಾಲು ಭಾಗದಷ್ಟಿರುವ ಆಮ್ಲಜನಕ ತೀರಿಹೋಗುವುದೇ ಎಂಬ 
ಸಂದೇಹವೆ? ಅಗತ್ಯವಿಲ್ಲ; ನಿಸರ್ಗದಲ್ಲಿ ಎಲ್ಲ ಸಮಸ್ಯೆಗಳಿಗೂ 
ಪರಿಹಾರವಿದೆ. ಪ್ರತ್ಯೇಕ ವ್ಯವಸ್ಥೆಯನ್ನೇ ಪ್ರಕೃತಿ ಇದಕ್ಕಾಗಿ ಮಾಡಿ 
ನಾವೆಲ್ಲ ಬದುಕಿ - ಬಾಳಲು ಅವಕಾಶ ಕಲ್ಪಿಸಿಕೊಟ್ಟಿದೆ. ನಮ್ಮ ಸುತ್ತಲಿನ 
ಸಸ್ಯಸಮೂಹ ವಾತಾವರಣದ ಇಂಗಾಲದ ಡೈ ಆಕ್ಸಿಡನ್ನು ತಮ್ಮ 
ಆಹಾರದ ಉತ್ಪಾದನೆಗೆ ಬಳಸಿಕೊಳ್ಳುತ್ತವೆ. ಆಮ್ಲಜನಕ ಮತ್ತು 
ಜಲಜನಕದಿಂದ ಕೂಡಿದ ಸಂಯುಕ್ತವೇ ನೀರು, ಸಸ್ಯಗಳು ನೀರನ್ನು 
ವಿಭಜಿಸಿ ಆಮ್ಲಜನಕವನ್ನು ಉತ್ಪಾದಿಸಿ ವಾತಾವರಣಕ್ಕೆ ಬಿಡುಗಡೆ 


ಭೂಮಿಯ ಅಂತರಾಳ 


ಎಳೆಯ 


ಇps ಕಿಡಿ | 


wಕಿ .. 


( 480 ಕೀ .. 
. 


320 ಕಿಡಿ 


ಆಟೋಣು 


> ಟೆಯ 


/ 
160 
ಕಿಡಿ . 


ಚಿತ್ರ 3 : ವಾತಾವರಣ ಸ್ತರಗಳು 
ಮಾಡುತ್ತವೆ. ಈ ಕ್ರಿಯೆ ಸಸ್ಯಗಳ ಜೀವನ ಪರ್ಯಂತ ಸಾಗುತ್ತಲೇ 
ಇರುತ್ತದೆ. ಹೀಗಾಗಿ ಆಮ್ಲಜನಕ ವಾತಾವರಣದಲ್ಲಿ ಹೆಚ್ಚುತ್ತ ಹೋಗುತ್ತದೆ. 
ಇವೆಲ್ಲಕ್ಕೂ ಸೂರ್ಯನ ನಿರ್ದಿಷ್ಟ ಪ್ರಮಾಣದ ಬೆಳಕು ಬೇಕು. 
ಇದರಿಂದಾಗಿಯೇ ಸಸ್ಯಗಳ ಈ ಕ್ರಿಯೆಯನ್ನು ದ್ಯುತಿಸಂಶ್ಲೇಷಣಕ್ರಿಯೆ 
ಎನ್ನುವುದು. ನಮ್ಮ ಸುತ್ತಲಿನ ಈ ವಾತಾವರಣವನ್ನು ನಾವು 
ವಾಯುಗೋಳವೆಂದು ಕರೆಯುತ್ತೇವೆ. 

ಭೂಮಿಯಿಂದ ೮೦ ಕಿಲೋಮೀಟರು ಎತ್ತರಕ್ಕೆ ಏರಿದರೆ ಸಾಕು; 
ಅಲ್ಲಿ ಆಮ್ಲಜನಕ , ಇಂಗಾಲದ ಡೈ ಆಕ್ಸ್ಡುಗಳ ಪ್ರಮಾಣ 


ಭೂಮಿಯ ಅಂತರಾಳ 


ಕಡಿಮೆಯಾಗುತ್ತದೆ. ಇದಕ್ಕೆ ಬದಲು ಹೀಲಿಯಂ ಎಂಬ ಅನಿಲ ಇಲ್ಲಿ 
ಕಾಣಿಸಿಕೊಳ್ಳುತ್ತದೆ. ಸೂರ್ಯನ ತುಂಬ ತುಂಬಿಕೊಂಡಿರುವುದು ಇದೇ 
ಅನಿಲ! ವಾಯುಗೋಳದಿಂದ ಮತ್ತೊಂದು ಮಹದುಪಕಾರ 
ನಮಗಾಗುತ್ತಿದೆ. ಭೂಮಿಯಿಂದ ಐವತ್ತು ಕಿಲೋಮೀಟರು ಎತ್ತರದಲ್ಲಿ 
ಭಾರವಾದ ಆಮ್ಲಜನಕದ ಪದರವಿದೆ. ಇದನ್ನು ಓಝೂನ್ 
ವಲಯವೆಂದು ಕರೆಯುತ್ತಾರೆ. ಇದರ ವಿಶಿಷ್ಟ ಗುಣವೇನು ಗೊತ್ತೆ? 
ನಮ್ಮ ಭೂಮಿಗೆ ಹೊರಗೋಳದಿಂದ ಅತಿನೇರಳೆ ಕಿರಣಗಳೆಂಬ ಬಹು 
ಅಪಾಯಕಾರಿ ಕಿರಣಗಳು ಬರಲು ಹವಣಿಸುತ್ತಿವೆ. ಈ ಓರೋನ್ 
ವಲಯ ಅವುಗಳನ್ನು ತಡೆಹಿಡಿದು ನಮಗೆ ಆಗಬಹುದಾಗಿದ್ದ 
ಅಪಾಯವನ್ನು ತಪ್ಪಿಸುತ್ತಿದೆ. ನೋಡಿ, ಹೇಗಿದೆ ನಿಸರ್ಗದ ಮೋಡಿ! 

ನಮಗೆ ಅವಶ್ಯಕವಿರುವ ಮುಕ್ಕಾಲು ಪಾಲು ಅನಿಲಗಳೆಲ್ಲವೂ 
ಭೂಮಿಯಿಂದ ೧೧ ಕಿಲೋಮೀಟರು ಎತ್ತರದ ಆವರಣದಲ್ಲೇ 
ದೊರೆಯುತ್ತದೆ. ವಿಮಾನ ಹಾರಾಡುವ ಎತ್ತರವಿದೆಯಲ್ಲ, 
ಅಷ್ಟರೊಳಗಿರುವ ಅನಿಲಗಳೇ ಸಾಕು ನಮ್ಮ ಜೀವಕೋಟಿಗೆ. 
ಭೂಮಿಯನ್ನು ಆವರಿಸಿರುವ ವಾತಾವರಣವನ್ನು ತೂಗಿದರೆ 
ಎಷ್ಟಾಗಬಹುದು ಅಂದಾಜು ಮಾಡುವಿರಾ ? ೫ ,೦೦೦,೦೦೦,೦೦೦, 
೦೦೦ , ೦೦೦ ಟನ್ನುಗಳಷ್ಟು! ಒಂದು ಘನ ಅಡಿಯಲ್ಲಿರುವ ಗಾಳಿಯ 
ತೂಕವೇ ಒಂದೂಕಾಲು ಔನ್ಸಿಗಿಂತಲೂ ಹೆಚ್ಚು. ಭೂಮಿಯಿಂದ 
ಮೇಲೇರಿದಂತೆ ವಾತಾವರಣದ ಒತ್ತಡವೂ ಕಡಿಮೆಯಾಗುತ್ತದೆ. 
ಇದನ್ನೆಲ್ಲಾ ಗಮನಿಸಿದರೆ ಭೂಮಿ ಬೇರೆ ಬೇರೆ ಸಂಯೋಜನೆ ಇರುವ, 
ಬೇರೆ ಬೇರೆ ಲಕ್ಷಣಗಳಿರುವ ಗೋಳಗಳನ್ನು ಹೊಂದಿದೆ ಎಂಬ ಅಂಶ 
ಸ್ಪಷ್ಟವಾಗುತ್ತದೆ. 

ಭೂಮಿಯ ಮುಕ್ಕಾಲು ಭಾಗವನ್ನು ಸಾಗರಗಳು ಆಕ್ರಮಿಸಿವೆ. 
ಈ ನೀರಿನ ರಾಶಿ ಕಣ್ಣಿಗೆ ಸ್ಪಷ್ಟವಾಗಿ ಕಾಣುತ್ತದೆ. ಇದೇ ಜಲಗೋಳ, 


ಭೂಮಿಯ ಅಂತರಾಳ 


57 


ನಮಗೆ ಉಸಿರಾಡಲು ವಾಯು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ 
ನಮ್ಮ ಬದುಕಿಗೆ ನೀರು. ಸೂರ್ಯನ ಶಾಖಕ್ಕೆ ಸಾಗರದ ನೀರು 
ಆವಿಯಾಗಿ ಬಾಷ್ಪಗೊಂಡು ಮುಗಿಲನ್ನು ಏರುತ್ತದೆ. ದಟ್ಟವಾಗಿ 
ಸಂಗ್ರಹವಾಗಿ ಮೋಡವಾಗಿ ವರ್ಷಧಾರೆ ಸುರಿಸಿ ನಮ್ಮ ಬದುಕನ್ನು 
ಹಸನುಗೊಳಿಸುತ್ತದೆ. ಭೂಮಿಯ ಮೇಲಿರುವ ಬೆಟ್ಟ, ಗುಡ್ಡ, ಪರ್ವತ 
ಇವುಗಳನ್ನೆಲ್ಲ ಕಡಿದು ನೆಲಸಮ ಮಾಡಿದರೆ ಇಡೀ ಭೂಮಿಯ ಮೇಲೆ 
ಒಂದೂವರೆ ಕಿಲೋಮೀಟರು ನೀರು ನಿಂತು ನಮ್ಮ ಭೂಗೋಳವನ್ನೇ 
ಮರೆ ಮಾಡಬಲ್ಲದು - ಅಷ್ಟಿದೆ ನಮ್ಮ ಸುತ್ತಲ ಜಲರಾಶಿ. ಅಟ್ಲಾಂಟಿಕ್ , 
ಪೆಸಿಫಿಕ್ , ಹಿಂದೂ ಮಹಾಸಾಗರಗಳಲ್ಲಿ ಶೇಖರಣೆಯಾಗಿರುವ ನೀರಿನ 
ಪ್ರಮಾಣವೇ ೧೨, ೫೦೦, ೦೦ ,೦೦೦ ಘನ ಕಿಲೋಮೀಟರುಗಳಷ್ಟಿದೆ. 
ಎಂದ ಮೇಲೆ ನಿಸರ್ಗದ ಈ ಸೃಷ್ಟಿಯ ಬೃಹತ್ತನ್ನು ಮಹತ್ತನ್ನು ನೀವೇ 
ಊಹಿಸಬಲ್ಲಿರಿ . 

- ಭೂಮಿಯ ಹೊರ ಆವರಣದಲ್ಲಿ ವಾಯುಗೋಳ, 
ಜಲಗೋಳವಿದ್ದಂತೆ ನಮ್ಮ ದೃಷ್ಟಿಗೆ ತಾಕುವ ಮತ್ತೊಂದು ಗೋಳವಿದೆ. 
ಅದೇ ಜೀವಗೋಳ, ಜೀವಗೋಳದ ತುಂಬ ಬರಿ ಜೀವಗಳೇ . ನಾವು 
ನಮ್ಮ ಸುತ್ತಮುತ್ತ ಇರುವ ಪ್ರಾಣಿ, ಪಕ್ಷಿ, ಕೀಟ, ಜಂತುಗಳು , ಸಸ್ಯಗಳು 
ಇವೆಲ್ಲ ಇರುವುದು ಜೀವಗೋಳದಲ್ಲಿ . ಆದರೆ ಜೀವಗೋಳದ ಉದ್ದ 
ಅಗಲ ಎತ್ತರವನ್ನು ಅಳೆಯುವುದು ತುಂಬ ಕಷ್ಟ. ಭೂಮಿಯ ಬಹು 
ಭಾಗಗಳಲ್ಲಿ ಚೆಲ್ಲಾಪಿಲ್ಲಿಯಾಗಿ ಜೀವಿಗಳು ಹರಡಿವೆ. ಜೀವಿಗಳು 
ಜಲಗೋಳವನ್ನು ಬಿಟ್ಟಿಲ್ಲ. ಮನುಷ್ಯರನ್ನೇ ತೆಗೆದುಕೊಳ್ಳಿ, ಅತ್ಯಂತ 
ಸುಡುವ ಮರುಳಗಾಡಿನಲ್ಲೂ ಇದ್ದಾನೆ; ಅಂತೆಯೇ ಸೈಬೀರಿಯಾದಂತಹ 
ಅತಿಶೀತಲ ಪ್ರದೇಶದಲ್ಲೂ ವಾಸಿಸುತ್ತಿದ್ದಾನೆ. ಪ್ರಪಂಚದ ಸಮಸ್ತ 
ಜೀವಿಗಳನ್ನೂ ಒಟ್ಟುಗೂಡಿಸಿ ಭೂಮಿಯ ಮೇಲೆ ಹರಡಿದರೆ ಹೇಗೆ 
ಕಾಣಬಹುದು ಊಹಿಸುವಿರಾ ? ದೊಡ್ಡ ಬ್ರೆಡ್ ತುಣುಕಿನ ಮೇಲೆ 


58 


ಭೂಮಿಯ ಅಂತರಾಳ 


• 


• • 


• • 


• • • 


• • 


• • 


• • 


• • • 


• • 


• • • 


• • • • 


• • • • • • • • • • 


ತೆಳುವಾಗಿ ಸವರಿದ ಬೆಣ್ಣೆಯಷ್ಟು ಕಂಡರೆ ಹೆಚ್ಚು! ಪ್ರಪಂಚದ ಎಲ್ಲ 
ಜನರನ್ನೂ ಒಂದು ಘನ ಕಿಲೋಮೀಟರು ಪೆಟ್ಟಿಗೆಯಲ್ಲಿ ಸಲೀಸಾಗಿ 
ತುರುಕಿಬಿಡಬಹುದು. 

ವಾತಾವರಣದಲ್ಲಿ ಎಲ್ಲಿಯವರೆಗೆ ಗಾಳಿ ಇದೆ ? ಆಮ್ಲಜನಕ ಎಷ್ಟು 
ಎತ್ತರದವರೆಗೆ ಲಭಿಸುತ್ತದೆ? ಎಂಬ ಅಂಶಗಳನ್ನೆಲ್ಲಾ ನಾವಾಗಲೇ 
ಬಲೂನುಗಳನ್ನು ಹಾರಿಸಿ ಅಥವ ಉಪಗ್ರಹಗಳನ್ನು ಉಡಾಯಿಸಿ ಆ 
ಮೂಲಕ ಅರಿತಿದ್ದೇವೆ. ಇನ್ನು ಅದ್ಭುತಗಳನ್ನೆಲ್ಲ ತನ್ನ ಉದರದಲ್ಲಿ 
ಮರೆ ಮಾಡಿಕೊಂಡಿರುವ ಸಾಗರಗಳ ಇಡೀ ಚರಿತ್ರೆಯನ್ನು ನಾವು 
ಬಲ್ಲೆವು. ಮೊದಮೊದಲು ಸಾಗರದ ಆಳವೆಷ್ಟು ಎಂಬುದನ್ನು ಬಾವಿಗೆ 
ಹಗ್ಗ ಬಿಟ್ಟು ನೋಡಿದಂತೆ ನೋಡುವ ಪರಿಪಾಠ ನಮ್ಮಲ್ಲಿತ್ತು. ಈಗ 
ಹೊಸ ತಂತ್ರ ವಿಧಾನಗಳು ಬಳಕೆಗೆ ಬಂದು ನಮ್ಮ ಶ್ರಮವನ್ನು ಕಡಿಮೆ 
ಮಾಡಿವೆ. ಅಲ್ಲದೆ ಯಾವುದೇ ಸಮಸ್ಯೆಗಳಿಗೆ ನಿಖರವಾದ ಪರಿಹಾರವನ್ನು 
ನೂತನ ತಂತ್ರಜ್ಞಾನ ನಮಗೆ ತಂದುಕೊಟ್ಟಿದೆ. ಶಬ್ದ ತರಂಗಗಳ ಸ್ವಭಾವ 
ಬಲು ಕುತೂಹಲಕಾರಿ . ಇವುಗಳು ಹಾದುಹೋಗುವ ದಾರಿಯಲ್ಲಿ 
ಅಡೆತಡೆ ಬಂದರೆ ಸಾಕು ಪುಟಿದು ಮರಳಿ ಬಂದುಬಿಡುತ್ತವೆ. ಅಷ್ಟೇಕೆ, 
ನೀವು ಯಾವುದಾದರೂ ಗುಹೆಗಳಿಗೆ ಹೋಗಿ ಅಲ್ಲಿ ಕೂಗು ಹಾಕಿದರೆ 
ಒಂದೇ ಕ್ಷಣದಲ್ಲಿ ನಿಮ್ಮ ಧ್ವನಿ ನಿಮಗೇ ಮರಳಿ ಕೇಳಿಸುತ್ತದೆ. ಇದನ್ನೇ 
ಪ್ರತಿಧ್ವನಿ ಎನ್ನುವುದು. ಇವೇ ಶಬ್ದ ತರಂಗಗಳನ್ನು ಸಾಗರದ ನೀರಿನಲ್ಲಿ 
ಹಾಯಿಸಿದರೆ ಅವು ಸಾಗರ ತಳವನ್ನು ತಲುಪುತ್ತಿದ್ದಂತೆಯೇ ಪುಟಿದು 
ಮರಳುತ್ತವೆ. ಇದಕ್ಕೆ ತಗಲುವ ಸಮಯವೆಷ್ಟು ಎಂಬುದನ್ನು ಲೆಕ್ಕ 
ಹಾಕಿದರೆ ಸಾಗರತಳದ ಸ್ವಭಾವದ ಜೊತೆಗೆ ಆಳವೂ ಗೊತ್ತಾಗಿಬಿಡುತ್ತದೆ . 

ಭೂಮಿಯ ಮೇಲೆ ಹಾಗೂ ಸಮೀಪದಲ್ಲಿರುವ ಪ್ರಕೃತಿಯನ್ನು 
ನಮ್ಮ ಹಿರಿಯರು ಬಹು ಹಿಂದಿನಿಂದಲೂ ಅರಿಯಲು ಪ್ರಯತ್ನಿಸಿದ್ದಾರೆ. 
ಭೂಮಿಯ ಒಳಗೇನಿದೆ? ಇದು ಹಿಂದಿನವರನ್ನೇ ಅಲ್ಲದೆ ಇಂದಿಗೂ 


59 


ಭೂಮಿಯ ಅಂತರಾಳ 


ನಮ್ಮನ್ನು ಕಾಡುತ್ತಿರುವ ಪ್ರಶ್ನೆ . ಭೂಮಿಯ ಒಳಗೆ ಹೀಗಿದೆ ಎಂದು 
ವಿವರಿಸುವವರು ಯಾರೂ ಇಲ್ಲ. ನೇರವಾಗಿ ನೋಡಲು ಕಂಡರೆ 
ತಾನೆ ಅಲ್ಲಿ ಏನಿದೆ ಎಂದು ವಿವರಿಸಲು ಸಾಧ್ಯ ? ಭೂಮಿಯ ಅಂತರಾಳ 
ಗೋಚರಿಸುವಂತಿದ್ದರೆ ಅದೆಷ್ಟು ಚೆನ್ನ , ಅದರ ಛಾಯಾಚಿತ್ರ 
ತೆಗೆದುಬಿಡಬಹುದಾಗಿತ್ತು. ಅಮೂಲ್ಯ ರತ್ನ ಖನಿಜಗಳಿರುವ ಜಾಗವನ್ನು 
ಗುರ್ತಿಸಿ ಅವುಗಳನ್ನೆಲ್ಲ ಮಡಿಲಿನಲ್ಲಿ ತುಂಬಿಕೊಂಡು ಬರಬಹುದಾಗಿತ್ತು. 
ನಾವೆಣಿಸಿದಷ್ಟು ಸುಲಭವಾಗಿ ಭೂಮಿ ತನ್ನ ಅಂತರಂಗದ ಸ್ವರೂಪವನ್ನು 
ಬಹಿರಂಗಪಡಿಸುವುದಿಲ್ಲ. ಶೋಧನೆಯನ್ನು ಮಾಡಿಯೇ ತೀರಬೇಕು. 

- ವಿಜ್ಞಾನಿಗಳು ಊಹಿಸಿರುವ ಪಾತಾಳಲೋಕ ಎಂತಹುದು 
ಇರಬಹುದು? ಅಲ್ಲಿ ಸರ್ಪಗಳಿವೆಯೋ ಅಥವ ಮನುಷ್ಯರಿದ್ದಾರೋ 
ಇಲ್ಲವೇ ಜೀವಗಳೇ ಇಲ್ಲವೋ ಎಂಬ ಹಲವು ಕುತೂಹಲ ನಿಮ್ಮನ್ನು 
ಕಾಡುತ್ತಿದೆಯಲ್ಲವೆ? ಪಾತಾಳಕ್ಕೆ ನೇರವಾಗಿ ಏಣಿಯನ್ನು ಹಾಕಿ 
ಇಳಿಯಲಂತೂ ಸಾಧ್ಯವಿಲ್ಲ. ಮೆಟ್ಟಿಲನ್ನಂತೂ ಯಾರೂ ಹಾಕಿಲ್ಲ. 
ಹಾಗಾದರೆ ಪಾತಾಳವನ್ನು ನೋಡುವುದು ಹೇಗೆ? ಪಾತಾಳಕ್ಕೆ ಹೋಗುವ 
ಮುನ್ನ ಭೂಮಿಯ ಒಳಭಾಗ ಹೇಗಿದೆ, ಅದರ ಸ್ವರೂಪವೇನು ? 
ಒಳಗೆ ಹೋಗಲು ದಾರಿ ಇದೆಯೇ ಎಂಬುದನ್ನು ಮೊದಲು 
ಯೋಚಿಸಬೇಕು ತಾನೆ ? 


ನಮ್ಮ ಕೋಲಾರದ ಚಿನ್ನದ ಗಣಿ ಮತ್ತು ದಕ್ಷಿಣ ಆಫ್ರಿಕಾದ 
ಲ್ಯಾಂಡ್ ಎಂಬಲ್ಲಿರುವ ಚಿನ್ನದ ಗಣಿಗಳೇ ಪ್ರಪಂಚದಲ್ಲೆಲ್ಲಾ ಆಳವಾದ 
ಗಣಿಗಳೆನ್ನಿಸಿವೆ. ಇವುಗಳ ಆಳ ೩ , ೦೦೦ ಮೀಟರಿಗೂ ಮಿಗಿಲು. 
ಅಮೆರಿಕೆಯ ವಿಜ್ಞಾನಿಗಳು ಪಶ್ಚಿಮ ಟೆಕ್ಸಾಸ್ ಭಾಗದಲ್ಲಿ ತೈಲ ಹಾಗೂ 
ನೈಸರ್ಗಿಕ ಅನಿಲ ದೊರೆಯಬಹುದೆಂಬ ಭರವಸೆಯೊಂದಿಗೆ ಸತತವಾಗಿ 
ಎರಡು ವರ್ಷ ಇಪ್ಪತ್ತು ದಿನಗಳ ಕಾಲ ಕೆಲಸ ಮಾಡಿ ೭,೭೨೪ 
ಮೀಟರ್ ಆಳದ ಬಾವಿಯೊಂದನ್ನು ತೋಡಿದರು.ಕೋಲಾರದ ಚಿನ್ನದ 


60 


ಭೂಮಿಯ ಅಂತರಾಳ 


ಗಣಿಯೊಳಗೆ ಇಳಿದು ನೀವುಮೇಲಕ್ಕೆ ಬರುವ ಹೊತ್ತಿಗೆ ಬೆವರಿರುತ್ತೀರಿ. 
ಏಕೆ ಗೊತ್ತೆ? ಈ ಆಳದಲ್ಲಿ ಭೂಮಿಯ ಶಾಖ ೬೩ ಡಿಗ್ರಿ 
ಸೆಂಟಿಗ್ರೇಡ್‌ನಷ್ಟಿರುತ್ತದೆ. ಇದರಿಂದಾಗಿಯೇ ಗಣಿ ಕೆಲಸಗಾರರಿಗೆ 
ಮೇಲಿನಿಂದ ಹವೆಯನ್ನು ದೂಡಿ ಉಸಿರಾಡಲು ಅವಕಾಶ 
ಮಾಡಿಕೊಡುವುದು. ಇಲ್ಲದಿದ್ದರೆ ಗಾಳಿ, ಬೆಳಕು ಅಲ್ಲಿ ನುಸುಳುವುದೇ 
ಇಲ್ಲ. ದಕ್ಷಿಣ ಆಫ್ರಿಕದ ವಜ್ರದ ಗಣಿಗಳಲ್ಲಿ ೫೦ ಲಕ್ಷ ಡಾಲರ್ ವೆಚ್ಚದ 
ಗಾಳಿ ದೂಡುವ ಯಂತ್ರಗಳನ್ನೇ ಸ್ಥಾಪಿಸಿದ್ದಾರೆ. 

ಭೂಮಿಯ ಆಳಕ್ಕೆ ಹೋಗಲು ಯಾವುದೇ ರೀತಿಯ 
ಉಪಕರಣಗಳಿಗೂ ಸಾಧ್ಯವಿಲ್ಲ. ಆಕಾಶದಂತೆ ಅವಕಾಶವಿದ್ದರೆ 
ಭೂಮಿಯ ಅಂತರಾಳದ ಪರಿಸಿ ತಿಯನೂ ಧಾರಾಳವಾಗಿ 
ತಿಳಿದುಕೊಳ್ಳಬಹುದಾಗಿತ್ತು . ಆದರೆ ವಸ್ತುಸ್ಥಿತಿ ಹೀಗಿಲ್ಲ. ನಮ್ಮ 
ಕಾಲಡಿಯಲ್ಲಿಯೇ ಇರುವ ಭೂಮಿಯ ಅಂತರಂಗ ನಮಗೆ ಅಪರಿಚಿತ. 
ಇದನ್ನರಿಯಲು ಯಾವುದಾದರೊಂದು ತಂತ್ರ ತೀರ ಅವಶ್ಯಕ. 

- ಕ್ರಿ.ಶ. ೧೯೭೮ರ ಸೆಪ್ಟೆಂಬರ್ ೧೬ನೇ ದಿನಾಂಕ ಸಂಜೆ ಐದು 
ಗಂಟೆ ಮೂವತ್ತೈದು ನಿಮಿಷದಲ್ಲಿ ಭೂಮಿ ಇದ್ದಕ್ಕಿದ್ದಂತೆ ನಡುಗಿತು. 
ಹೀಗಾದದ್ದು ನಮಗೆ ಪಶ್ಚಿಮ ದಿಕ್ಕಿನಲ್ಲಿರುವ ಇರಾನ್ ದೇಶದಲ್ಲಿ. ಈ 
ದೇಶದ ಪ್ರಮುಖ ಪಟ್ಟಣ ತಬ್ಬಾಸ್‌. ಇಲ್ಲಿನ ಜನಸಂಖ್ಯೆ ೧೭,೦೦೦ 
ಇದರಲ್ಲಿ ೬ ,೦೦೦ ಜನರ ಮೇಲೆ ಕಟ್ಟಡಗಳು ಕುಸಿದು ಅವರನ್ನು 
ಹೂತುಬಿಟ್ಟವು. ಈ ಪಟ್ಟಣದ ಸುತ್ತಮುತ್ತ ಇದ್ದ ನಲವತ್ತು ಹಳ್ಳಿಗಳು 
ನಾಶವಾಗಿ ಅಲ್ಲಿನ ಜನ ಮನೆ, ಮಠ, ಆಸ್ತಿಗಳನ್ನು ಕಳೆದುಕೊಂಡರು. 
ಕಣಮಾತ್ರದಲ್ಲಿ ಸತ್ತವರ ಸಂಖ್ಯೆ ೨೫,೦೦ಂಕೆ ಏರಿತು. ಭೂಮಿ ಮುನಿದರೆ 
ಆಗಬಹುದಾದ ಅನಾಹುತ ಇಂಥದು. ವರ್ಷವೊಂದಕ್ಕೆ ಸರಾಸರಿ 
ಹತ್ತು ಲಕ್ಷ ಭೂಕಂಪನಗಳು ಸಂಭವಿಸುತ್ತಿವೆ. ಇಂದಿಗೂ ಕೂಡ, 
ಅಷ್ಟೇಕೆ ನೀವು ಈ ಪ್ರಸಂಗ ಓದಿದ ೨೪ ಗಂಟೆಗಳಲ್ಲಿ ಪ್ರಪಂಚಾದ್ಯಂತ 


ಭೂಮಿಯ ಅಂತರಾಳ 


ಅಧಿಕೇಂದ್ರ 


ಅಲೆಗಳ ವಿಸ್ತಾರ 


ಉಗಮ ಕೇಂದ್ರ 


ಕರಭಂಗ 


( 


ಚಿತ್ರ 4 : ಭೂಕಂಪನದ ಉಗಮ 


೨, ೮೦೦ ಭೂಕಂಪನಗಳು ಭೂಮಿಯನ್ನು ಅಲುಗಿಸಿರುತ್ತವೆ . 
ಭೂಕಂಪನಕ್ಕೂ ಭೂಮಿಯ ಅಂತರಾಳಕ್ಕೂ ಯಾವ ಸಂಬಂಧ? 
ಈ ಸಂಬಂಧವನ್ನು ಅರಿಯುವ ಮೊದಲು ಭೂಕಂಪನವೆಂದರೇನು 
ಎಂತು ತಿಳಿಯಲು ಯತ್ನಿಸೋಣ. .. 
- ನಿಮ್ಮ ಮನೆ ರೈಲುಹಾದಿಯ ಬಳಿಯೇ ಇದೆಯೆನ್ನಿ. ರೈಲು 
ಹಾದುಹೋಗುವ ಆ ಒಂದು ಕ್ಷಣದಲ್ಲಿ ನಿಮ್ಮ ಮನೆ ಲಘುವಾಗಿ 
ನಡುಗುವುದನ್ನು ನೀವು ಗಮನಸಿರುವಿರಿ. ಇದು ರೈಲಿನ ಭಾರ, ಅದರ 
ಚಲನೆಯಿಂದ ಉಂಟಾದ ಆಘಾತದ ಪರಿಣಾಮ . ಕಲ್ಲು ಗಣಿಗಳಲ್ಲಿ 
ದೊಡ್ಡ ಬಂಡೆಗಳನ್ನು ಕೀಳಲು ಡೈನಮೈಟ್ ಎಂಬ ಸ್ಫೋಟಕ ವಸ್ತುವನ್ನು 
ಹೊತಿಸಿ ಬಂಡೆಗಳನ್ನು ಸೋಟಿಸುವುದನ್ನು ನೀವುನೋಡಿರಬಹುದು. 
ಆಗಲೂ ಹೀಗೆಯೇ ಭಯಂಕರ ಶಬ್ದದ ಜೊತೆಗೆ ಸುತ್ತಲಿನ ನೆಲ 
ಅದುರುತ್ತದೆ. ಭೂಮಿಯ ಇಂಥ ದೊಡ್ಡ ಪ್ರಮಾಣದ ನಡುಕ ಅಥವ 


62 


ಭೂಮಿಯ ಅಂತರಾಳ 


ಅದುರುವಿಕೆಯನ್ನೇ ನಾವು ಭೂಕಂಪನವೆನ್ನುವುದು. 

ವಾಸ್ತವವಾಗಿ ಆಘಾತದಿಂದ ಏನಾಗುತ್ತದೆ ಗೊತ್ತೆ? ಶಕ್ತಿಯು 
ತರಂಗಗಳ ಮೂಲಕ ಸುತ್ತ ಪ್ರವಹಿಸಲು ಪ್ರಾರಂಭಿಸುತ್ತದೆ. ಕೊಳದ 
ನೀರಿಗೆ ಕಲ್ಲೊಂದನ್ನು ಎಸೆದಾಗ ನೀವು ಕಾಣುವುದೇನು? 
ವೃತ್ತಾಕಾರವಾಗಿ ಚಲಿಸುವ ಅಲೆ ಒಂದರೊಡನೆ ಒಂದು 
ಜೋಡಿಸಿದೆಯೇನೋ ಎಂಬಂತೆ ಹಿಗ್ಗುತ್ತಾ ದಡ ಸೇರುವುದು. ಭೂಮಿ 
ಕಂಪಿಸಿದಾಗಲೂ ಹೀಗೆಯೇ ತರಂಗಗಳು ಭೂಮಿಯ ಬಹು ಭಾಗವನ್ನು 
ಬೇರೆ ಬೇರೆ ವೇಗದಲ್ಲಿ ಬೇರೆ ಬೇರೆ ರೂಪದಲ್ಲಿ ಆವರಿಸುತ್ತವೆ. 
ಇವುಗಳನ್ನು ಭೂಮಿಯಲ್ಲಿ ನೆಟ್ಟ ಯಂತ್ರದಿಂದ ದಾಖಲೆ 
ಮಾಡಿಕೊಳ್ಳಬಹುದು. ಅಂತಹ ಯಂತ್ರವನ್ನೇ ಭೂಕಂಪನ 
ಮಾಪನವೆನ್ನವುದು . ನಮ್ಮ ರಾಜ್ಯದ ಕೋಲಾರ ಜಿಲ್ಲೆಯ 
ಗೌರಿಬಿದನೂರಿನಲ್ಲಿ ಭೂಕಂಪನ ಮಾಪಕ ಕೇಂದ್ರವೊಂದಿದೆ. 

- ನಿಮ್ಮ ಮೇಲೆ ಪುರಿಮೂಟೆಯನ್ನು ಹೊರಿಸಿದರೆ ಶ್ರಮವಿಲ್ಲದೆ 
ಹೊತ್ತು ನಡೆಯುತ್ತೀರಿ. ಪರಿಮೂಟೆಯ ಬದಲು ಮರಳಿನ ಮೂಟೆ 
ಇಟ್ಟರೆ ನೀವು ಕುಸಿದು ಬೀಳುತ್ತೀರಿ! ಮೇಲಿನ ಶಿಲೆಗಳ ಒತ್ತಡಕ್ಕೆ ಸಿಕ್ಕಿ 
ಆಳದಲ್ಲಿರುವ ಶಿಲೆಗಳು ಬಿರುಕು ಬಿಡುತ್ತವೆ. ಅಷ್ಟೇ ಸಾಲದೆಂಬಂತೆ 
ಬಿರುಕು ಬಿಟ್ಟ ಭಾಗ ಸರಿದುಬಿಡುತ್ತದೆ. ಅಷ್ಟೇ ಸಾಲದೆಂಬಂತೆ ಬಿರುಕು 
ಬಿಟ್ಟ ಭಾಗ ಸರಿದುಬಿಡುತ್ತದೆ. ಈ ಸರಿತವೇ ಸಾಕು, ಭೂಮಿಯನ್ನೇ 
ನಡುಗಿಸಲು , ನೂರಾರು ಕಿಲೋಮೀಟರುಗಳ ಆಳದಲ್ಲಿ ಇಂದಿಗೂ 
ಶಿಲೆಗಳ ಅವಸ್ಥೆಯೇ ಇದು. ಇಂತಹ ಆಘಾತದಿಂದ ಪ್ರಚಂಡ ಶಕ್ತಿ, 
ತರಂಗಗಳ ಮೂಲಕ ಪ್ರವಹಿಸಿ ತರುವ ಸಾವು-ನೋವು 
, ಆಸ್ತಿಪಾಸ್ತಿಗಳ 
ನಷ್ಟ ಅಷ್ಟಿಷ್ಟಲ್ಲ. ಅನೇಕ ಆಳವಾದ ಗಣಿಗಳಲ್ಲಿ ಶಿಲೆಗಳು ಸ್ಫೋಟಿಸಲು 
ಮೇಲಿನ ಶಿಲೆಗಳ ಒತ್ತಡವೇ ಕಾರಣ . 


ಭೂಮಿಯ ಅಂತರಾಳ 


wello speedom 


$ 


Burlac 

we 


AN 


B 


S . 


ಚಿತ್ರ 5 : ಭೂಕಂಪನ ಮಾಪಕ 


- ಒಮ್ಮೆ ದೊಡ್ಡ ಭೂಕಂಪನ ಸಂಭವಿಸಿದರೆ ಅದರಿಂದ 
ಬಿಡುಗಡೆಯಾಗುವ ಶಕ್ತಿ ಆಶ್ಚರ್ಯಕರವಾದುದು. ೨೦ ,೦೦೦ 
ಟನ್ನುಗಳಷ್ಟು ಪರಮಾಣು ಬಾಂಬನ್ನು ಸ್ಫೋಟಿಸಿದರೆ ಉಂಟಾಗುವ 
ಶಕ್ತಿ ಪ್ರಮಾಣ ಕೇವಲ ಒಂದೇ ಒಂದು ಭೂಕಂಪನದಿಂದ 
ಬಿಡುಗಡೆಯಾಗುವ ಶಕ್ತಿಗೆ ಸಮ ಎಂದರೆ ಆಶ್ಚರ್ಯವಲ್ಲವೆ ? ಸ್ಯಾನ್ 
ಫ್ರಾನ್ಸಿಸ್ಕೋವಿನಲ್ಲಿ ೧೯೦೬ರಲ್ಲಿ ಸಂಭವಿಸಿದ ಭೂಕಂಪನ ಇದಕ್ಕಿಂತಲೂ 
೫೦,೦೦೦ ಪಟ್ಟು ಅಧಿಕ ಶಕ್ತಿಯನ್ನು ಬಿಡುಗಡೆ ಮಾಡಿತು. 

ಕೊಳದಲ್ಲಿ ಎದ್ದ ಅಲೆಗಳು ವೃತ್ತಾಕಾರವಾಗಿ ಹಿಗ್ಗಿ ದಡ ಸೇರುವಾಗ 
ಅಲೆಗಳ ಸ್ವರೂಪ ನಮಗೆ ಗೋಚರವಾಗುತ್ತದೆಯೇ ವಿನಾ ಅಲೆಗಳನ್ನು 


64 


ಭೂಮಿಯ ಅಂತರಾಳ 


ದೂಡುವ ಶಕ್ತಿ ನೀರಿನಲ್ಲಿ ಕೊಳದ ತಳದತ್ತ ಲಂಬವಾಗಿ ಸಾಗುವುದು 
ಕಣ್ಣಿಗೆ ಕಾಣುವುದೇ ಇಲ್ಲ. ಭೂಕಂಪನಗಳಿಂದ ಉಂಟಾದ ತರಂಗಗಳ 
ಸ್ವಭಾವವೂ ಹೀಗೆಯೇ . ಭೂಮಿಯ ಎಲ್ಲ ಭಾಗದಲ್ಲೂ ವಿವಿಧ ವೇಗದ, 
ವಿವಿಧ ಸ್ವರೂಪದ ತರಂಗಗಳು ನುಸುಳುತ್ತವೆ . ಇವುಗಳ ಕೊಂಚ 
ಭಾಗ ಪ್ರತಿಫಲಿಸಿ ಭೂಮಿಯ ಒಳಗೆ ನೆಟ್ಟ ಭೂಕಂಪನ ಮಾಪಕದಲ್ಲಿ 
ದಾಖಲೆ ಮಾಡಿಕೊಳ್ಳಲು ಅನುಕೂಲವಾಗುತ್ತದೆ. 

ಭೂಕಂಪನ ಭೂಮಿಯ ಒಂದು ನಿರ್ದಿಷ್ಟ ಕೇಂದ್ರದಿಂದ 
ತರಂಗಗಳನ್ನು ಕಳಿಸುವುದರ ಮೂಲಕ ಪ್ರಾರಂಭವಾಗುತ್ತದೆ. ಮೊದಲು 
ಉತ್ಪತ್ತಿಯಾಗುವ ತರಂಗಗಳನ್ನು ' ಪಿ ' ತರಂಗಗಳೆನ್ನುತ್ತಾರೆ. ಇವು 
ನಮಗೆ ಪರಿಚಯವಿರುವ ಶಬ್ದತರಂಗಗಳಂತೆಯೇ ಉದ್ದುದ್ದವಾಗಿ 
ಕಂಪಿಸಿ ಪ್ರವಹಿಸಲು ಪ್ರಾರಂಭಿಸುತ್ತವೆ . ಒಂದು ಸೆಕೆಂಡಿಗೆ ಆರರಿಂದ 
ಎಂಟೂವರೆ ಕಿಲೋಮೀಟರುಗಳ ದೂರ ಇವು ಪ್ರವಹಿಸಬಲ್ಲವು 
ಇವುಗಳು ಹಾಯುವ ದಾರಿಯಲ್ಲಿ ಕಲ್ಲಿರಲಿ, ನೀರಿರಲಿ ಅಥವ ಅನಿಲವೇ 
ಇರಲಿ ಅದನ್ನು ಲಕ್ಷಿಸದೇ ಸಲೀಸಾಗಿ ಹಾದುಹೋಗಿ ಮೊದಲು 
ಭೂಮಿಯ ಹೊರಮೈಯನ್ನು ತಲಪುತ್ತವೆ. ಇವುಗಳನ್ನು ಬೆನ್ನಟ್ಟಿ ಬರುವ 
ತರಂಗಗಳನ್ನು ' ಎಸ್ ' ತರಂಗಗಳೆಂದು ಗುರ್ತಿಸಿದ್ದಾರೆ. ಇವು 'ಪಿ ' 
ತರಂಗಗಳಂತೆ ಉದ್ದುದ್ದವಾಗಿ ಕಂಪಿಸುವುದರ ಬದಲು ತಾವು ಹಾಯುವ 
ದಾರಿಯಲ್ಲಿ ಅಡ್ಡಡ್ಡವಾಗಿ ಕಂಪಿಸಿ ಪ್ರವಹಿಸುತ್ತವೆ. ಇವು ಕೇವಲ 
ಶಿಲೆಗಳಂತಹ ಘನವಸ್ತುಗಳ ಮೂಲಕ ಪ್ರವಹಿಸಬಲ್ಲವೇ ವಿನಾ 
ನೀರಿನಂಥ ಮಧ್ಯವರ್ತಿಗಳ ಮೂಲಕ ಹಾಯಲಾರವು. ' ಪಿ' 
ತರಂಗಗಳಿಗಿಂತ ನಿಧಾನ, ಸೆಕೆಂಡಿಗೆ ನಾಲ್ಕು ಕಿಲೋಮೀಟರುಗಳಷ್ಟು 
ಮಾತ್ರ ಇವುಗಳ ವೇಗ, ಇವೆರಡು ರೀತಿಯ ತರಂಗಗಳಲ್ಲದೆ ಮತ್ತೊಂದು 
ರೀತಿಯ ತರಂಗಗಳೂ ಭೂಕಂಪದಿಂದ ಉಂಟಾಗುತ್ತವೆ. ಇವುಗಳನ್ನು 
'ಎಲ್' ತರಂಗಗಳೆಂದು ಕರೆಯುತ್ತಾರೆ. ಕೊನೆಯಲ್ಲಿ ಭೂಮಿಯನ್ನು 


ಭೂಮಿಯ ಅಂತರಾಳ 


ಚಿತ್ರ 6 : ಜ್ವಾಲಾಮುಖಿ 


ತಲಪುವ ಈ ತರಂಗಗಳು ಬಹು ಅಪಾಯಕಾರಿ. ' ಪಿ ' ತರಂಗಗಳಂತೆ 
ಉದ್ದವಾಗಿ ಹಾಯುವುದಿಲ್ಲ. ಬದಲು ಭೂಮಿಗೆ ಸಮತಲವಾಗಿ ಹಾದು 
ಹಾದಿಯಲ್ಲಿರುವ ಕಟ್ಟಡ ಅಣೆಕಟ್ಟು ಏನೇ ಇರಲಿ ಸೆಕೆಂಡಿನೊಳಗಾಗಿ 
ಉರುಳಿಸಿ ಮಿಂಚಿನಂತೆ ಕಣ್ಮರೆಯಾಗುತ್ತವೆ. 

ಮ್ಯೂಜಿಯಾಮ , ವೆಸೋವಿಯಸ್ ಎಂಬ ಹೆಸರುಗಳು ಬಹುಜನರಿಗೆ 
ಹೊಸದಲ್ಲ. ಇವು ಜಪಾನ್ ಹಾಗೂ ಇಟಲಿ ದೇಶದ ಜ್ವಾಲಾಮುಖಿಗಳ 
ಹೆಸರು, ನೋಡಲು ಇವು ಬೆಟಗಳು, ನೂರಾರು ಮೀಟರು ಎತ್ತರಕ್ಕೂ 
ಏರಿವೆ. ಅಕ್ಕಪಕ್ಕೆ ತುಂಬ ಇಳಿಜಾರು. ಬೆಟ್ಟದ ತುದಿಯಲ್ಲಿ ಸುಮಾರು 
ನೂರಾರು ಮೀಟರು ಕೆಲವೊಮ್ಮೆ ಸಾವಿರಾರು ಮೀಟರು ಅಗಲದ 
ಬಾಯಿ . ಸದಾ ಕುದಿಯುತ್ತಿರುವ ಶಿಲಾರಸ, ಆಗಾಗ ಬೂದಿ ತುಂಬಿದ 
ಧೂಳು, ಇದ್ದಕ್ಕಿದ್ದಂತೆ ಬೆಂಕಿ, ನೋಡುನೋಡುತ್ತಿದ್ದಂತೆ ಹೊಗೆ, ಜೊತೆಗೆ 
ಕಲ್ಲಿನ ಮಳೆ ಸುರಿಸುವ ಜ್ವಾಲಾಮುಖಿಗಳನ್ನು ನೋಡಿದಾಗ ಭೂಮಿಯ 


66 


ಭೂಮಿಯ ಅಂತರಾಳ 


ಒಳ ಭಾಗದಲ್ಲಿ ಕಲ್ಲೂ ಕರಗಿರುವುದು ಕಂಡುಬರುತ್ತದೆ. 
ಭೂಕಂಪನಗಳಂತೆಯೇ ಈ ಜ್ವಾಲಾಮುಖಿಗಳೂ ಜನಜೀವನವನ್ನು 
ಅಸ್ತವ್ಯಸ್ತಗೊಳಿಸಿವೆ. ಸಾವಿರಾರು ಜನರನ್ನು ಬಲಿ ತೆಗೆದುಕೊಂಡಿವೆ. 
ಕಳೆದ ೫೦೦ ವರ್ಷಗಳಿಂದ ಜ್ವಾಲಾಮುಖಿಗಳು ಶಿಲಾರಸದ 
ಪ್ರವಾಹವನ್ನೇ ಹರಿಸಿ ೨೦೦,೦೦೦ ಜನರನ್ನು ಕಬಳಿಸಿವೆ. ಅದರಲ್ಲೂ 
ಇಟಲಿಯ ವೆಸೋವಿಯಸ್ ಎಂಬ ಜ್ವಾಲಾಮುಖಿ ಕ್ರಿಸ್ತಶಕ ೭೯ರಲ್ಲಿ 
ಆಗಸ್ಟ್ ೨೪ರಂದು ಉಗ್ರರೂಪ ತಾಳಿ ಪಕ್ಕದಲ್ಲಿದ್ದ ಪಾಂಪೆ ನಗರದ 
ಸೈನಿಕರು, ಮನೆಮಂದಿಯನ್ನು ಉಸಿರು ಕಟ್ಟಿಸಿ, ಸಾವಿಗೀಡಾಗಿಸಿದ 
ಪ್ರಸಂಗ ಇಂದಿಗೂ ದಾರುಣ ಕಥೆಯಾಗಿ ಉಳಿದಿದೆ. ಲಾವಾರಸದ 
ಪ್ರವಾಹ, ವಿಷಾನಿಲಗಳ ಉಗುಳುವಿಕೆಯಿಂದ ೧೮,೦೦೦ ಜನ ಅಂದೇ 
ಅಸುನೀಗಿದರು. ಇಡೀ ಪಾಂಪೆನಗರ ಸ್ಮಶಾನವಾಗಿ ಪರಿಣಮಿಸಿತು. 

ಕ್ರಕಟೋವ ಎಂಬುದು ಜಾವ ಮತ್ತು ಸುಮಾತ್ರಗಳ ನಡುವಿನ 
ಒಂದು ದ್ವೀಪ, ಒಮ್ಮೆ ಇಲ್ಲಿ ಜ್ವಾಲಾಮುಖಿ ಕೆರಳಿ ಸೋಟಿಸಿದಾಗ 
ಆದ ಶಬ್ದ ೫ ,೦೦೦ ಕಿಲೋಮೀಟರ್‌ವರೆಗೆ ಕೇಳಿಸಿತು. ಇದರಿಂದ 
ಉತ್ಪತ್ತಿಯಾದ ತರಂಗಗಳು ಭೂಮಿಯನ್ನು ಅನೇಕ ಬಾರಿ ಪ್ರದಕ್ಷಿಣೆ 
ಹಾಕಿದವು. ಜ್ವಾಲಾಮುಖಿಯಿಂದುಂಟಾದ ಆವಿ, ಧೂಳು ೩ , ೦೦೦ 
ಕಿಲೋಮೀಟರ್ ಎತ್ತರದವರೆಗೆ ಚಿಮ್ಮಿ ೨೫೦ ಕಿಲೋಮೀಟರ್ ಸುತ್ತಣ 
ಪ್ರದೇಶ ಕತ್ತಲೆಯಲ್ಲಿ ಮುಸುಕಿತು. ಅಷ್ಟೇ ಅಲ್ಲದೆ ನಿರಂತರವಾಗಿ 
ಮೂರು ವರ್ಷಗಳ ಕಾಲ ವಾಯುವಿನಲ್ಲಿ ಧೂಳಿನ ಕಣಗಳು 
ತೇಲಾಡುತ್ತಿದ್ದವು. 

ಜ್ವಾಲಾಮುಖಿಗಳ ಕಾರ್ಯ ಚಟುವಟಿಕೆಯಿಂದ ಭೂಮಿಯ ಒಳಗೆ 
ಏನಿದೆ , ಭೂಮಿಯ ಆಳ ಹೇಗಿದೆ ಎಂಬುದು ನೇರವಾಗಿ 
ಪರಿಚಯವಾದಂತೆ ಭೂಕಂಪನ ತರಂಗಗಳಿಂದ ಭೂಮಿಯು ಎಷ್ಟು 
ಆಳದವರೆಗೆ ಶಿಲೆಗಳನ್ನು ಹೊಂದಿದೆ, ಅವುಗಳ ಸಂಯೋಜನೆ ಏನು, 


ಭೂಮಿಯ ಅಂತರಾಳ 


ಅತ್ಯಂತ ಆಳವಾದ ಭಾಗವೆಂದರೆ ಎಷ್ಟು, ಅದರ ಸ್ಥಿತಿ ಹೇಗಿದೆ ಎಂಬ 
ಅಂಶಗಳು ಬೆಳಕಿಗೆ ಬರುತ್ತವೆ. 

ನಾವು ವಾಸಿಸುತ್ತಿರುವ ಭೂಗೋಳಕಲ್ಲು ಮಣ್ಣಿನಿಂದ ತುಂಬಿದೆ. 
ಬಾವಿ ತೋಡುವಾಗ ನಾವು ಕಾಣುವುದು ಶಿಲೆಗಳನ್ನು ತಾನೆ ? ನಮ್ಮ 
ಸುತ್ತಮುತ್ತಲ ಬೆಟ್ಟಗುಡ್ಡಗಳೇ ಈ ಮಾತಿಗೆ ಸಾಕ್ಷಿ . ಮಳೆ, ಗಾಳಿ, 
ಬಿಸಿಲಿನ ಹೊಡೆತ, ಪ್ರಾಣಿಗಳ ಕೆರೆತ ಇವುಗಳಿಗೆ ಒಳಗಾಗಿ ಕಲ್ಲು 
ಕೂಡ ಸವೆಯುತ್ತದೆ. ಇಂತಹ ಸವೆದ ಕಲ್ಲೇ ನಮ್ಮ ಕಣ್ಣಿಗೆ ಕಾಣುತ್ತಿರುವ 
ಮಣ್ಣು, ಭೂಮಿಯ ಈ ಗೋಳವನ್ನು ಶಿಲಾಗೋಳವೆಂದೇ ಕರೆಯುತ್ತಾರೆ. 

ಭೂಮಿ ಮತ್ತು ಭೂಮಿಯ ವಾತಾವರಣದಲ್ಲಿರುವ ಶೇಕಡ 
೯೭ರಷ್ಟು ಭಾಗ ನೀರು ಸಮುದ್ರದಲ್ಲಿಯೇ ಇದೆ. ಎತ್ತ ನೋಡಿದರೂ 
ಜಲರಾಶಿ. ಬರೀ ಉಪ್ಪುಮಯ. ಕುಡಿಯಲೂ ಯೋಗ್ಯವಲ್ಲ ; 
ವ್ಯವಸಾಯಕ್ಕಂತೂ ಈ ಉಪ್ಪುನೀರು ಒಂದಿಷ್ಟೂ ಉಪಯೋಗವಿಲ್ಲ. 
ಅದಕ್ಕಾಗಿಯೇ ಬಾವಿ ತೋಡಿ ಭೂಮಿಯೊಳಗಿನ ನೀರನ್ನು 
ಬಳಸಿಕೊಳ್ಳಬೇಕು. ಮಳೆಯಾದಾಗ ನೆಲದ ಮೇಲೆ ನೀರೆಲ್ಲ ಹಳ್ಳ 
ಅಥವ ನದಿಯಾಗಿ ಹರಿಯುವುದಿಲ್ಲ. ಇಳಕಲು ಭೂಮಿಯಾಗಿದ್ದರೆ 
ಬಿದ್ದ ನೀರಿನ ಒಂದು ಭಾಗ ಭೂಮಿಯೊಳಗೆ ಇಳಿಯುತ್ತದೆ. ಒಂದು 
ಭಾಗ ಬಾಷ್ಪವಾಗಿ ಮತ್ತೆ ವಾತಾವರಣವನ್ನು ಸೇರುತ್ತದೆ. ಯಾವ 
ಭೂಮಿಯ ಆಳವಾದ ಭಾಗದಲ್ಲಿ ಶಿಲೆಗಳು ರಂದ್ರ ಛಿದ್ರಗಳಿಂದ 
ಕೂಡಿದ್ದರೆ ಆ ಭಾಗದಲ್ಲಿ ನೆಲದ ಮೇಲಿಂದ ನೀರು ಒಳಗೆ ಬಸಿಯಲು 
ಸುಲಭ. ಹೀಗೆ ನೆಲದಾಳದಲ್ಲಿ ಶೇಖರವಾದ ನೀರೇ ಅಂತರ್ಜಲ. 
ಅಂತರ್ಜಲದ ಮಟ್ಟ ಬೇಸಿಗೆಯಲ್ಲಿ ಭೂಮಿಯ ಆಳಕ್ಕಿಳಿದರೆ 
ಮಳೆಗಾಲದಲ್ಲಿ ಮೇಲೇರುತ್ತದೆ. ಚಿಲುಮೆಗಳು ಉಂಟಾಗುವುದೇ ಈ 
ಅಂತರ್ಜಲ ಮಟ್ಟವನ್ನು ಭೂಮಿ ಎಲ್ಲಿ ಛೇದಿಸುತ್ತದೋ ಅಲ್ಲಿ . 


68 


ಭೂಮಿಯ ಅಂತರಾಳ 


100 


ಮೆಗ್ನಿಷಿಯಂ 2 . 0 % 
ಪೊಟಾಸಿಯಂ 2 . 6 % 
ಸೋಡಿಯಂ 2,7 % 
ಕ್ಯಾಲ್ಸಿಯಂ 3.5 % 
ಕಬ್ಬಿಣ 6.7% 


80. 


ಅಲುಮಿನಿಯಂ 8.1 % - 


70 


ಸಿಲಿಕಾನ್ 


27.7 % 


S0 


, 


40 


30 


ಆಮ್ಲಜನಕ 46. 7 % 


20 


10 


ಚಿತ್ರ 7 : ಭೂಮಿಯ ಹೊರಪದರದಲ್ಲಿರುವ ಧಾತುಗಳು 


ಕಬ್ಬಿಣ, ಮ್ಯಾಂಗನೀಸು, ಅಲುಮಿನಿಯಂ, ಕ್ರೋಮಿಯಂ 
ಮುಂತಾದ ಲೋಹಗಳು ನಮ್ಮ ಉಪಯೋಗಕ್ಕೆ ಬೇಕು. ಈ ಎಲ್ಲ 


ಭೂಮಿಯ ಅಂತರಾಳ 


ಲೋಹಕ್ಕೂ ಭೂಮಿಯೇ ಮೂಲ. ಇವು ಅದಿರು ರೂಪದಲ್ಲಿ 
ದೊರೆಯುತ್ತದೆ. ಇವುಗಳಲ್ಲಿ ಕೆಲವು ಅದಿರು ಭೂಮಿಯ ಮೇಲೆ 
ಕಾಣಿಸಿಕೊಂಡರೆ ಮತ್ತೆ ಕೆಲವು ಭೂಮಿಯ ಆಳದಲ್ಲಿ ಅಡಗಿರುತ್ತವೆ. 
ಪಶ್ಚಿಮ ಘಟ್ಟದ ಕುದುರೆಮುಖದಲ್ಲಿ ಕಬ್ಬಿಣ ಬೆಟ್ಟದೋಪಾದಿಯಲ್ಲಿ 
ಗೋಚರಿಸಿದರೆ ಕೋಲಾರದಲ್ಲಿ ಚಿನ್ನಕ್ಕಾಗಿ ಗಣಿಯನ್ನೇ 
ತೋಡಬೇಕಾಯಿತು. 

ಖನಿಜದ ಪ್ರಮಾಣ ಗಣಿಯಾಳದಲ್ಲಿ ದೊರೆಯುವುದು 
ಕಡಿಮೆಯಾಯಿತೆಂದರೆ ಗಣಿ ಕಾರ್ಯಾಚರಣೆಯನ್ನು ನಿಲ್ಲಿಸಿಬಿಡುತ್ತೇವೆ. 
ಇದರಂತೆ ನೀರಿಗಾಗಿ ಬಾವಿ ತೋಡುತ್ತೇವೆ. ಸಾಕಷ್ಟು ಪ್ರಮಾಣದ 
ನೀರು ದೊರೆಯುತ್ತಿದ್ದಂತೆ ತೋಡುವುದನ್ನು ನಿಲ್ಲಿಸಿಬಿಡುತ್ತೇವೆ. 
ಇದರಿಂದಾಗಿ ಭೂಮಿಯ ಅಷ್ಟರ ಆಳದ ಪರಿಚಯವಾಗುತ್ತದೆಯೇ 
ವಿನಾ ಮುಂದೇನಿದೆ ಎಂಬುದು ನಮಗೆ ತಿಳಿಯುವುದಿಲ್ಲ. 

ನಮ್ಮ ಭಾರತದ ಉತ್ತರದ ತುದಿಯತ್ತ ಟಿಬೆಟ್ಟು ಪ್ರಸ್ಥಭೂಮಿ 
ಇದೆ. ಇಲ್ಲಿ ಕರಾಕುರಂ ಎಂಬ ಬೆಟ್ಟ ಸರಣಿ ಹೂಮಾಲೆಯ ತರಹ 
ಕಾಣಿಸುತ್ತದೆ. ವಾಸ್ತವವಾಗಿ ಹಿಂದೂಕುಶ್ ಪರ್ವತದ ಭಾಗಗಳೇ 
ಕರಾಕುರಂ ಬೆಟ್ಟಗಳು. ಇಲ್ಲಿ ನೀವುಭೂಮಿಯ ೭೫ ಕಿಲೋಮೀಟರ್ 
ಆಳದವರೆಗೆ ನೋಡಿದರೂ ಬರೀ ಶಿಲೆಗಳೇ ; ಮತ್ತೇನೂ 
ದೊರೆಯುವುದಿಲ್ಲ. ಇಂತಹ ಪರ್ವತಗಳಡಿ ಶಿಲಾಗೋಳ ಅಷ್ಟು 
ದಪ್ಪವಾಗಿರುತ್ತವೆ. ಎಲ್ಲ ಕಡೆಯೂ ಶಿಲೆಯು ಇಷ್ಟೊಂದು 
ಮಂದವಾಗಿರುವುದಿಲ್ಲ. ಸಾಗರದ ತಳದ ಬಳಿ ಈ ಶಿಲೆಗಳ ಮಂದವೆಷ್ಟು 
ಗೊತ್ತೆ? ಹೆಚ್ಚೆಂದರೆ ನೀರೂ ಸೇರಿ ಹನ್ನೆರಡು 
ಕಿಲೋಮೀಟರ್‌ಗಳಾಗಬಹುದು ಅಷ್ಟೆ . ಭೂಮಿಯ ಮೇಲಿಂದ 
ಕೃತಕವಾಗಿ ಸ್ಫೋಟಿಸಿ ಕಂಪನಗಳ ತರಂಗಗಳನ್ನು ಭೂಮಿಯೊಳಗೆ 
ಕಳಿಸಿದರೆ ಅವು ಮೊದಲು ಹತ್ತು ಹನ್ನೆರಡು ಕಿಲೋಮೀಟರುಗಳವರೆಗೆ 


ಭೂಮಿಯ ಅಂತರಾಳ 


ಸೆಕೆಂಡಿಗೆ ೬ ಕಿಲೋಮೀಟರ್ ವೇಗದಲ್ಲಿ ಪ್ರವಹಿಸುತ್ತವೆ. ಈ 
ವೇಗವಿರುವುದು ' ಪಿ ' ತರಂಗಗಳಿಗೆ ಮಾತ್ರ ಅನಂತರ ' ಪಿ' ತರಂಗಗಳ 
ವೇಗ ಇದ್ದಕ್ಕಿದ್ದಂತೆ ೮ ಕಿಲೋಮೀಟರ್‌ಗಳಿಗೆ ಹೆಚ್ಚುತ್ತದೆ. 'ಎಸ್' 
ತರಂಗಗಳೂ ಸಹ ಹೀಗೆಯೇ ಮೊದಲು ೩ ಕಿಲೋಮೀಟರ್ ವೇಗದಲ್ಲಿ 
ಪ್ರವಹಿಸಿ ಧಿಡೀರೆಂದು ೩ ೩ / ೪ ಕಿಲೋಮೀಟರ್‌ನಷ್ಟು ವೇಗವಾಗಿ 
ಪ್ರವಹಿಸಲು ಪ್ರಾರಂಭಿಸುತ್ತವೆ. ಏನಿದರೆ ಗುಟ್ಟು? ಮೊದಲ ಹತ್ತನ್ನೆರಡು 
ಕಿಲೋಮೀಟರ್ ಆಳದ ಶಿಲೆಗಳ ಸಾಂದ್ರತೆ ತುಂಬಾ ಕಡಿಮೆ ಹೆಚ್ಚೆಂದರೆ 
ಒಂದು ಘನ ಸೆಂಟಿಮೀಟರ್‌ಗೆ ೨. ೭ ಗ್ರಾಂ ತೂಗಬಹುದು, ಅಷ್ಟೇ . 
ಇದಕ್ಕಿಂತ ಆಳದಲ್ಲಿರುವ ಶಿಲೆಗಳು ಲಾವಾರಸ ಗಟ್ಟಿಯಾದ ಮೇಲೆ 
ಕಲ್ಲಾಗುವುದಿಲ್ಲವೇ ಅಂಥ ಶಿಲೆಗಳಿಂದ ಕೂಡಿದೆ. ಇಂತಹ ಶಿಲೆಗಳ 
ಮಂದವೇ ೨೦ ಕಿಲೋಮೀಟರ್‌ಗಳಿಗೂ ಹೆಚ್ಚು. ಮೇಲೈನಲ್ಲಿರುವ 
ಶಿಲೆಗಳಿಗಿಂತ ಇವು ಹೆಚ್ಚು ಸಾಂದ್ರತೆ ಹೊಂದಿವೆ. ಇದರಿಂದಾಗಿಯೇ 
ಭೂಕಂಪನ ತರಂಗಗಳ ವೇಗ ಇಲ್ಲಿ ಹೆಚ್ಚುವುದು. ಈ ಎರಡು ವರ್ಗದ 
ಶಿಲೆಗಳಿರುವ ಭೂಮಿಯ ಹೊರಭಾಗವನ್ನು ಶಿಲಾಗೋಳವೆಂದು 
ಕರೆಯುತ್ತೇವೆ. ನಮ್ಮ ಯಾವೊಂದೂ ಗಣಿಗಳೂ ಶಿಲಾಗೋಳದ 
ತಳವನ್ನೇ ಮುಟ್ಟಿಲ್ಲ ಎಂದಮೇಲೆ ಪಾತಾಳವನ್ನು ನೋಡಲು ಸಾಧ್ಯವೆ? 
* ಭೂಮಿಯ ತ್ರಿಜ್ಯ ೬ ,೪೦೦ ಕಿಲೋಮೀಟರ್‌. ಇದಕ್ಕೆ 
ಹೋಲಿಸಿದಾಗ ಶಿಲಾಗೋಳ ಹೇಗೆ ಕಾಣುತ್ತದೆ ಗೊತ್ತೆ? ಸೇಬುಹಣ್ಣಿನ 
ಸಿಪ್ಪೆಯಂತೆ. ಭೂಮಿಯ ಈ ಶಿಲಾಗೋಳ ಮರಗಳಿಗೆ ತೊಗಟೆ ಇದ್ದಂತೆ. 
ಮೊಟ್ಟೆಯ ಮೇಲಿನ ಬಿಳಿ ಚಿಪ್ಪಿದ್ದಂತೆ. ಅಲ್ಲಿ ಸೂರ್ಯನ ಬೆಳಕು 
ಸುಳಿಯಲಾರದು. ನಾವು ಭೂಮಿಯಿಂದ ಪಡೆಯುತ್ತಿರುವ ಬೆಳ್ಳಿ, 
ಬಂಗಾರ, ಕಬ್ಬಿಣ, ತಾಮ್ರ , ಅಲುಮಿನಿಯಂ, ರತ್ನಖನಿಜಗಳು , ವಜ್ರ , 
ವೈಡೂರ್ಯಗಳು ಎಲ್ಲಾ ಈ ಶಿಲಾಗೋಳದ ಕೊಡುಗೆ . 
ಇದರಿಂದಾಗಿಯೇ ಹಿರಿಯರು ಭೂಮಿಯನ್ನು 'ಬಹುರತ್ನಾ ವಸುಂಧರಾ' 
ಎಂದು ಕರೆದಿರುವುದು. 


ಭೂಮಿಯ ಅಂತರಾಳ 


ಈ ಯುಗೋಸ್ತೀವಿಯಾದ ಆಂಡ್ರಜ ಮೊಹೊರೋವಿಕ್‌ ಎಂಬ 
ಪ್ರಸಿದ್ದ ವಿಜ್ಞಾನಿ ಭೂಮಿಯ ಅಂತರಾಳ ಅಳೆಯುವವರಿಗೆ ಕೆಲವು 
ತಂತ್ರಗಳನ್ನು ತಿಳಿಸಿದ್ದಾನೆ. ಭೂಮಿಗಿರುವ ಭೌತ ಗುಣಗಳನ್ನು ಅಭ್ಯಾಸ 
ಮಾಡುವುದೆಂದರೆ ಅವನಿಗೆ ವಿಶೇಷ ಆಸಕ್ತಿ. ಒಮ್ಮೆ ಅಧ್ಯಯನ 
ಮಾಡುತ್ತಿರುವಾಗ ಭೂಕಂಪನ ತರಂಗಗಳು ಭೂಮಿಯ ಮೇಲೈಯಿಂದ 
೧೦ರಿಂದ ೩೫ ಕಿಲೋಮೀಟರ್ ಆಳದಲ್ಲಿ ಇದ್ದಕ್ಕಿದ್ದಂತೆ ಹೆಚ್ಚು 
ವೇಗದಲ್ಲಿ ಪ್ರವಹಿಸುವುದು ಅವನ ಗಮನಕ್ಕೆ ಬಂದಿತು. ಹೊರಭಾಗದಲ್ಲಿ 
ಸೆಕೆಂಡಿಗೆ ಸುಮಾರು ಆರು ಕಿಲೋಮೀಟರ್ ವೇಗದಲ್ಲಿ ಪ್ರವಹಿಸುತ್ತಿದ್ದ 
' ಪಿ ' ತರಂಗಗಳು ಆ ಆಳದಲ್ಲಿ ಧಿಡೀರೆಂದು ಎಂಟು ಕಿಲೋಮೀಟರ್ 
ನಷ್ಟು ವೇಗದಲ್ಲಿ ಪ್ರವಹಿಸಲು ಯಾವುದೋ ಪ್ರಬಲ ಕಾರಣವಿರಬೇಕೆಂದು 
ಅವನು ಊಹಿಸಿದ. ಇದು ಭೂಮಿಯ ಹೊರಚಿಪ್ಪಿನ ತಳ ಎಂಬ 
ತೀರ್ಮಾನಕ್ಕೆ ಬಂದ. ಭೂಮಿಯ ಈ ಭಾಗವನ್ನು ಅಂದಿನಿಂದ 
ಮೊಹೊರೋವಿಕ್‌ನ ಹೆಸರನ್ನು ಆಧರಿಸಿ ಮೊಹೊರೋವಿಕ್ 
ಅಸಂಗತ ವಲಯ ಎಂದೇ ಕರೆದಿದ್ದಾರೆ . ಆದರೆ ಇದು ಬರೀ 
ಊಹೆಯಾಯಿತು. 


ಭೂಮಿಯ ಒಳಗೇನಿದೆ ಎಂಬುದನ್ನು ಖುದ್ದಾಗಿ ತಿಳಿಯಲು 
ಅಮೆರಿಕಾದ ಸಂಘವೊಂದರ ಸದಸ್ಯರು ೧೯೫೨ರ ಸುಮಾರಿನಲ್ಲಿ 
ಈ ಸಮಸ್ಯೆಗೆ ಒಂದು ಪರಿಹಾರ ಸೂಚಿಸಿದರು. ಮೊಹೋನ ಹೆಸರಿನಲ್ಲಿ 
ಒಂದು ದೊಡ್ಡ ಯೋಜನೆ ತಯಾರಿಸಿ ಭೂಮಿಯ ಹೊರಚಿಪ್ಪನ್ನು 
ತಳ ಸಿಗುವವರೆಗೂ ಬೈರಿಗೆ ಹಾಕಿ ಕೊರೆಯಬೇಕು. ಇದೇ 'ಮೊಹೋಲ್ 
ಯೋಜನೆ'. ಅಮೆರಿಕದ ರಾಷ್ಟ್ರೀಯ ವಿಜ್ಞಾನ ಅಕಾಡೆಮಿ , ಮೊಹೋಲ್ 
ಯೋಜನೆಯ ಕಾರ್ಯಕ್ರಮವನ್ನು ಕೈಗೊಳ್ಳುವ ಹೊಣೆ ಹೊತ್ತಿತು. 
ಭೂಮಿಯ ಹೊರಚಿಪ್ಪನ್ನು ಕೊರೆಯುವ ಮೊದಲ ಹಂತದ ಕೆಲಸ 
೧೯೬೦ರಲ್ಲಿ ಪ್ರಾರಂಭವಾಯಿತು. ಮೆಕ್ಸಿಕೋ ತೀರದ ಗುಡಾಲೂನ್ 


72 


ಭೂಮಿಯ ಅಂತರಾಳ 


ದ್ವೀಪದ ಬಳಿ ಬೈರಿಗೆ ಹಾಕಲೂ ತೀರ್ಮಾನಿಸಲಾಯಿತು. ಇಲ್ಲಿ ಸಾಗರ 
೩ ,೬೫೭ ಮೀಟರ್ ಆಳವಾಗಿದೆ. ತೇಲುವ ಹಡಗಿನಿಂದ ಬೈರಿಗೆ 
ಸಲಕರಣೆಗಳನ್ನು ಇಳಿಯಬಿಟ್ಟು ೧೮೩ ಮೀಟರ್ ಆಳದಲ್ಲಿ ರಂಧಗಳನ್ನು 
ಕೊರೆದು ಆ ಆಳದ ಕಲ್ಲಿನ ಮಾದರಿಗಳನ್ನು ಪಡೆದರು. ಈ ಕಲ್ಲಿನಿಂದ 
೧೫ರಿಂದ ೨೦ ದಶಲಕ್ಷ ವರ್ಷಗಳ ಹಿಂದೆ ಸಾಗರ ತಳದಲ್ಲಿ 
ವಾಸವಾಗಿದ್ದ ಸಾಗರ ಜೀವಿಗಳ ಅವಶೇಷಗಳು ಕಂಡುಬಂದವು. ಇನ್ನೂ 
ಆಳದಲ್ಲಿ ಬಸಾಲ್ಟ್ ಎಂಬ ಅಗ್ನಿಶಿಲೆಗಳು ಇದ್ದುದು ಸ್ಪಷ್ಟವಾಯಿತು. 
* ೧೯೬೨ರಲ್ಲಿ ಪೋರ್ಟೋರಿಕೋ ಎಂಬಲ್ಲಿ ೩೦೫ ಮೀಟರ್ 
ಆಳದ ಕಲ್ಲಿನ ಮಾದರಿ ಪಡೆಯುವಾ ಸಾಗರ ತಳದ ಆಳವಾದ 
ಭಾಗದಲ್ಲಿ ಸರ್ಪೆಂಟೀನ್ ಎಂಬ ಅತ್ಯಂತ ಕ್ಷಾರ ಶಿಲೆಯಿರುವುದು 
ಪತ್ತೆಯಾಯಿತು. ಕ್ರೋಮಿಯಂ ಲೋಹದ ಅದುರಾದ ಕ್ರೋಮೈಟ್ 
ದೊರೆಯುವುದು ಈ ಶಿಲೆಯಲ್ಲಿಯೇ . ಇದರಿಂದ ಉತ್ಸಾಹ ತಳೆದ 
ವಿಜ್ಞಾನಿಗಳು ಮುಂದೆ ಸಾಗರವನ್ನು ಕೊರೆದು ಮೊಹೋಲ್ 
ಜಾಗದವರೆಗೆ ತಲಪಲು ನಿಶ್ಚಯಿಸಿ ಇದಕ್ಕಾಗಿ ಹವಾಯಿ ದ್ವೀಪದ 
“ ಮೌಯಿ' ಎಂಬ ಜಾಗವನ್ನು ಆಯ್ಕೆ ಮಾಡಿದರು. ಇಲ್ಲಿ ಬಿರುಗಾಳಿಯ 
ಭಯವಿರಲಿಲ್ಲ. 

ಬೈರಿಗೆ ಹಾಕಿ ನೆಲ ಕೊರೆಯಲು ಸಾಗರವನ್ನೇ ಆಯ್ಕೆ 
ಮಾಡಿಕೊಂಡಿದ್ದಕ್ಕೆ ಒಂದು ಕಾರಣವಿದೆ. ಸಾಗರದಲ್ಲಿ ನೀರಿರುವುದರಿಂದ 
ಸಾಗರದ ತಳ ಸಿಗುವವರೆಗೆ ಕೊರೆಯುವ ಶ್ರಮದ ಅಗತ್ಯವಿಲ್ಲ. ಸುಮ್ಮನೆ 
ಬೈರಿಗೆ ಕೊಳವೆಯನ್ನು ಇಳಿಯಬಿಡಬಹುದು. ಕಾಲ, ಹಣ , ಶ್ರಮ 
ಇದರಿಂದ ಪೋಲಾಗದೆ ಸುಲಭವಾಗಿ ಕೆಲಸ ಸಾಧಿಸಿದಂತಾಗುತ್ತದೆ 
ಎಂಬ ಯೋಜನೆಯಿಂದಾಗಿ ಸಾಗರವನ್ನೇ ಇದಕ್ಕಾಗಿ ಆಯ್ಕೆ 
ಮಾಡಿಕೊಳ್ಳಲಾಯಿತು. ಫುಟ್‌ಬಾಲ್ ಆಟದ ಮೈದಾನದಷ್ಟು 
ವಿಸ್ತಾರವಾದ (೨೮೦ ಅಡಿ ಉದ್ದ, ೨೨೫ ಅಡಿ, ಅಗಲ) 


ಭೂಮಿಯ ಅಂತರಾಳ 


1. ಹೊರಚಿಪ್ಪು . 

( 0.20 ಕಿ. ಮೀ .) 
2 . ಕವಚ 

( 20.2900 ಕಿ. ಮೀ .) 
3, ಹೊರತಿರುಳು 

( 2900 - 5100 
ಕಿ. ಮೀ .) 
4. ಒಳತಿರುಳು 
( 5100 - 6370 ಕಿ. ಮೀ .) 


M 
de 


ಚಿತ್ರ 8 : 
ಭೂಮಿಯ ಅಂತರಾಳ 


74 


ಭೂಮಿಯ ಅಂತರಾಳ 


ನೆಲೆಯೊಂದನ್ನು ಈ ಕೆಲಸಕ್ಕಾಗಿಯೇ ರೂಪಿಸಲಾಯಿತು. ಮೂರು 
ವರ್ಷ ನಿರಂತರವಾಗಿ ಸಾಗರದ ತಳದಿಂದ ೫ , ೧೮೧ ಮೀಟರು 
ಆಳ ಕೊರೆದು ಮೊಹೋಲ್ ವಲಯವನ್ನು ತಲುಪಬೇಕೆಂಬ ಯೋಜನೆ 
ಸಿದ್ಧವಾಯಿತು. ಮೊದಲಿನಂತೆ ತೇಲುವ ಹಡಗೊಂದರಿಂದಲೇ ಈ 
ಕೆಲಸವನ್ನು ನಿರ್ವಹಿಸಲು ಸಾಧ್ಯವಾಗುತ್ತಿರಲಿಲ್ಲ. ಏಕೆಂದರೆ ಈ 
ಅಗಾಧವಾದ ಭಾಗವನ್ನು ಕೊರೆಯುವಾಗ ಹೆಬ್ಬಲೆಗಳು ಉಂಟು 
ಮಾಡುವ ನೀರಿನ ಕುಲುಕಾಟದಿಂದ ಹಡಗು ಕದಲುವ ಸಾಧ್ಯತೆ 
ಇತ್ತು. ಸಾಗರ ತಳದಲ್ಲಿ ನೆಲ ಕೊರೆಯುವ ಕಾರ್ಯವು ನಾವು ತಿಳಿದಂತೆ 
ಸುಲಭದ್ದಲ್ಲ. ವಿಮಾನದಲ್ಲಿ ಕುಳಿತು ಅಲ್ಲಿಂದ ಬೈರಿಗೆ ಹಾಕಿ ನೆಲ 
ಕೊರೆಯುವುದು ಎಷ್ಟು ಕಷ್ಟವೋ ಅಷ್ಟೇ ಸಾಗರ ತಳವನ್ನು ನೀರಿನ 
ಮೇಲಿರುವ ಯಾವುದೇ ನೆಲೆಯೊಂದರಿಂದ ಕೊರೆಯುವುದು. ತುಂಬ 
ಉದ್ದುದ್ದವಾದ ಬೈರಿಗೆ ಕೊಳವೆಗಳು ಬೇಕಾಗುತ್ತವೆ. ನೀರಿನ ಒತ್ತಡ 
ಸದಾ ಕೊಳವೆಗಳ ಮೇಲೆ ಬಿದ್ದಿರುತ್ತವೆ. ಕಲ್ಲಿನ ಮಾದರಿಯನ್ನು ಅಷ್ಟು 
ಆಳದಿಂದ ಜೋಪಾನವಾಗಿ ಹಾಳಾಗದಂತೆ ತೆಗೆಯುವುದು ಮತ್ತೂ 
ಕಷ್ಟ. ಹೀಗಾಗಿ ಮೊಹೊರೋವಿಕ್ ವಲಯ ತಲಪುವುದು 
ಕಾರ್ಯರೂಪಕ್ಕೆ ಬರಲೇ ಇಲ್ಲ. ಆದರೂ ಭೂಕಂಪನ ತರಂಗಗಳು 
ಪರೋಕ್ಷವಾಗಿ ನಮಗೆ ಭೂ ಒಳಭಾಗದ ಸ್ಥಿತಿ ಹೀಗಿದೆ ಎಂಬುದನ್ನು 
ತಿಳಿಸಿಕೊಡುತ್ತವೆ. 

ಭೂಮಿಯ ೭೫ ಕಿಲೋಮೀಟರ್ ಆಳದ ಮುಂದೆ ಮತ್ತೇನಿದೆ? 
ಅಲ್ಲಿಂದ ಸುಮಾರು ೧೭೫ ಕಿಲೋಮೀಟರ್ ಆಳದವರೆಗೆ ಭೂಕಂಪನ 
ತರಂಗಗಳು ಇದ್ದಕ್ಕಿದ್ದಂತೆ ನಿಧಾನವಾಗಿ ಪ್ರವಹಿಸಲು ಪ್ರಾರಂಭಿಸುತ್ತವೆ. 
ಇಲ್ಲಿ ಏನಾದರೂ ಅಡೆತಡೆಗಳಿರಬಹುದೆ? ವಾಸ್ತವವಾಗಿ ಇಲ್ಲಿ ಶಿಲೆಗಳೇ 
ಇಲ್ಲ ಎಂದರೆ ನೀವು ನಂಬುವಿರಾ ? ಹೌದು, ಇಲ್ಲಿ ಶಿಲೆ ಎಲ್ಲವೂ 
ಕರಗಿ ಶಿಲಾಪಾಕವಾಗಿದೆ. ಸಕ್ಕರೆ ಪಾಕದಂತೆ ಮೃದು; ಕಡಿಮೆ ಒತ್ತಡ 


ಭೂಮಿಯ ಅಂತರಾಳ 


15 


ಇದ್ದ ಕಡೆಗೆ ಹರಿದೇಬಿಡುತ್ತದೆ. ಅಂದಮೇಲೆ ನಾವೆಲ್ಲ ಪಾಕದ ಮೇಲೆ 
ನಿಂತಿದ್ದೇವೆ ಎಂದಾಯಿತು. ಭೂಮಿಯ ಒಡಲಲ್ಲಿ ನೂರು 
ಕಿಲೋಮೀಟರಿಗೂ ಹೆಚ್ಚಿನ ಮಂದದ ಪಾಕವಿದೆ. ಭೂಮಿಯ 
ಹೊಟ್ಟೆಯೇ ಒಂದು ದೊಡ್ಡ ಕಡಾಯಿಯಂತೆ. ಶಿಲೆಯೆಲ್ಲ ಪಾಕವಾಗಲು 
ಅಷ್ಟೊಂದು ಶಾಖವೆಲ್ಲಿಂದ ಬಂತು ? ಯಾರಾದರೂ ಪಾತಾಳ 
ಲೋಕದಿಂದ ಭೂಮಿಗೆ ಬೆಂಕಿಯಿಟ್ಟಿರಬಹುದೆ? ಇಲ್ಲ.... ಅದೂ 
ಸಾಧ್ಯವಿಲ್ಲ. ಭೂಮಿಯೇ ಒಂದು ಕುಲುಮೆ. ಅದು ತನ್ನ ಹೊಟ್ಟೆಗೆ 
ತಾನೇ ಬೆಂಕಿ ಹಾಕಿಕೊಂಡು ಕೋಟ್ಯಂತರ ವರ್ಷಗಳಿಂದ 
ತೊಳಲಾಡುತ್ತಿದೆ. ಇದಕ್ಕೆ ತಾಪ ಹೆಚ್ಚಿದಾಗ ಭೂಮಿಯ ಶಿಲಾಗೋಳದಲ್ಲಿ 
ಎಲ್ಲೇ ಜಾಗವಿರಲಿ, ಸಂದಿಗೊಂದಿಗಳಲ್ಲಿ ನುಗ್ಗಿ ಚೀರಾಡಿ, ಕೆರಳಿ 
ಜ್ವಾಲಾಮುಖಿಯ ರೂಪದಲ್ಲಿ ಶಿಲಾರಸವನ್ನು ಉಗುಳುತ್ತದೆ. ಇಲ್ಲಿ 
ಭೂಮಿಯ ಒಡಲ ತಾಪ ೧, ೦೦೦° ಸೆಂಟಿಗ್ರೀಡಿಗಿಂತ ಹೆಚ್ಚು. ಕಲ್ಲೂ 
ಪಾಕದಂತೆ ಕರಗಿ ಹರಿಯುತ್ತದೆ. ಈ ಭಾಗವನ್ನೇ ನಾವು ಅಸ್ತೆನೋಗೋಳ 
ಎನ್ನುವುದು. 
( ರೇಡಿಯಂ ಎಂಬುದು ಒಂದು ಧಾತು. ಇದರ ಸ್ವಭಾವ ತೀರ 
ವಿಚಿತ್ರವಾದದ್ದು . ಸದಾ ಕಿರಣಗಳನ್ನು ಸುರಿಸಿ, ಶಕ್ತಿಯನ್ನು ವ್ಯಯ 
ಮಾಡಿಕೊಂಡು ಕೊನೆಗೆ ಕರಕಿನಂತಾಗಿಬಿಡುತ್ತದೆ. ಇದು ಸುರಿಸುವ 
ಕಣ ಮತ್ತು ಕಿರಣವನ್ನೇ ನಾವು ಆಲ್ಲ, ಬೀಟ, ಗಾಮ , ಎನ್ನುವುದು. 
ಕೇವಲ ಕಣ, ಕಿರಣಗಳನ್ನು ಸೂಸಿ ಈ ಖನಿಜ ತೆಪ್ಪಗಿರುವುದಿಲ್ಲ; 
ಜೊತೆಗೆ ಅಪಾರವಾದ ಶಾಖವನ್ನು ಬಿಡುಗಡೆ ಮಾಡುತ್ತದೆ. ಭೂಮಿಯ 
ಶಿಲಾಗೋಳದಡಿ ಈ ಖನಿಜ ಸಂಗ್ರಹ ಹೆಚ್ಚು. ಭೂಮಿಯ ಅಪರಿಮಿತ 
ಶಾಖಕ್ಕೆ ಈ ವಿಕಿರಣಶೀಲ ಖನಿಜಗಳೇ ಕಾರಣ . ಶಿಲೆಗಳಂತೂ ಈ 
ಖನಿಜಗಳು ಬಿಡುಗಡೆ ಮಾಡುವ ಶಾಖವನ್ನು ತಾಳಲಾರದೆ 
ಕರಗಿಯೇಬಿಡುತ್ತದೆ. ಇದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. 


76 . 


ಭೂಮಿಯ ಅಂತರಾಳ 


೨ ಭಾರತದ ಉತ್ತರ ದಿಕ್ಕಿನಲ್ಲಿ ಪೂರ್ವ ಪಶ್ಚಿಮವಾಗಿ ಹೆಬ್ಬಾವಿನಂತೆ 
ಮಲಗಿರುವ ಹಿಮಾಲಯ ಪರ್ವತದ ಉದ ವೇ . ೨೫೦೦ 
ಕಿಲೋಮೀಟರ್ ೮, ೮೪೮ ಮೀಟರ್ ಎತ್ತರವಿರುವ ಈ 
ಪರ್ವತಸ್ತೋಮದ ಅದ್ಭುತಕ್ಕೆ ಬೆರಗಾಗದವರು ಯಾರು ? 
ಅಪಲೇಶಿಯನ್ ಪರ್ವತವು ಅಲಬಾಮಾದಿಂದ ನ್ಯೂಪೌಂಡ್ 
ಲ್ಯಾಂಡ್‌ವರೆಗೆ ಹಿಮಾಲಯದಷ್ಟೇ ಉದ್ದಕ್ಕೂ ಹಬ್ಬಿದೆ. ದಕ್ಷಿಣ ಆಫ್ರಿಕದ 
ಅಟ್ಲಾಸ್ , ದಕ್ಷಿಣ ಅಮೆರಿಕದ ಆಂಡಿಸ್‌ ಮೊದಲಾದ ಪರ್ವತಗಳನ್ನೆಲ್ಲ 
ನೋಡಿದಾಗ ಈ ಬೃಹತ್ ಶಿಲಾರಾಶಿಯನ್ನು ಭೂಮಿ ಹೇಗೆ ಹೊತ್ತಿದೆ. 
ಭಾರಕ್ಕೆ ಜಗ್ಗಿ ಕುಸಿಯುವುದಿಲ್ಲವೆ? ಈ ಪರ್ವತಮಾಲೆಗಳು 
ಹುಟ್ಟಿದ್ದಾದರೂ ಹೇಗೆ ಎಂಬ ಹಲವಾರು ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ 
ಮೂಡುವುದು ಸಹಜ. 

ಭೂಮಿಯ ಶಿಲಾಗೋಳದ ತಳಭಾಗ ಪ್ಲಾಸ್ಟಿಕ್ ಸ್ವರೂಪದ 
ಅಸ್ತೆನೋಗೋಳ ಎಂಬುದನ್ನು ನೀವು ಅರಿತಿರುವಿರಿ. ಅಂದಮೇಲೆ 
ನಾವು, ನಮ್ಮ ಸುತ್ತಮುತ್ತಲ ಪರ್ವತ ಬೆಟ್ಟಗುಡ್ಡ, ನದಿ, ಕಂದರ 
ಎಲ್ಲವೂ ಈ ಬಳಕುವ ಶಿಲಾಪಾಕದ ಮೇಲೆ ತೇಲುತ್ತಿದ್ದೇವೆಯೆ ? 
ಹೌದು. ತೇಲುತ್ತಿದ್ದೇವೆ. ಇದು ಹೇಗೆ ಸಾಧ್ಯ ? 

ಅಸ್ತೆನೋಗೋಳದ ಕಥೆ ಇದಾದರೆ ಇದರಡಿಯ ೨, ೭೨೫ 
ಕಿಲೋಮೀಟರ್‌ ಮಂದದ ಭೂಮಿಯ ಸ್ವರೂಪವೇ ಬೇರೆ. 
ಇವೆಲ್ಲವನ್ನೂ ಮತ್ತೆ ಭಾರವಾದ ಶಿಲೆಗಳೇ ಆಕ್ರಮಿಸಿ ಭೂಕಂಪನ 
ತರಂಗಗಳನ್ನು ಸುಲಭವಾಗಿ ಹಾಯಲು ಬಿಡುತ್ತವೆ. ಭೂಮಿಯ 
ಶಿಲಾಗೋಳದ ಹೊರಭಾಗದಲ್ಲಿಯೇ ನಾವು ವಾಸಿಸುತ್ತಿರುವುದು. ಇದು 
ನದಿ, ಗಾಳಿ ಮುಂತಾದವುಗಳ ದಾಳಿಗೆ ಸಿಕ್ಕಿ ಸವೆಯುತ್ತಿದೆ. ಸವೆದ 
ಶಿಲೆಗಳು ಚೂರುಗಳಾಗಿ ನದಿಗಳಿಂದ ಸಾಗಿಸಲ್ಪಟ್ಟುಕೊನೆಗೆ ಸಾಗರವನ್ನು 
ಸೇರುತ್ತವೆ . ಹಿಮಾಲಯದಲ್ಲಿ ಹುಟ್ಟಿ ಬಂಗಾಳಕೊಲ್ಲಿಯನ್ನು ಸೇರುವ 


77 


ಭೂಮಿಯ ಅಂತರಾಳ 


ನದಿ ' ಗಂಗಾ'. ಇದು ಹರಿಯುವ ಪಾತ್ರದುದ್ದಕ್ಕೂ ಕಲ್ಲು, ಮಣ್ಣು, 
ಮರಳ ರಾಶಿಯನ್ನು ಸಾಗಿಸುತ್ತದೆ. ಸಾಗಿಸಿದ ಈ ರಾಶಿ 
ಬಂಗಾಳಕೊಲ್ಲಿಯ ಮುಖಜ ಭೂಮಿಯಿಂದ ಸಾಗರದೊಳಕ್ಕೆ ೩ ,೦೦೦ 
ಕಿಲೋಮೀಟರ್‌ವರೆಗೂ ವ್ಯಾಪಿಸಿದೆ. ಇವುಗಳ ಮಂದವೇ ೨ 
ಕಿಲೋಮೀಟರ್‌ಗಿಂತ ಹೆಚ್ಚು. ಹೀಗಾದರೆ ಭೂಮಿಯು ಸವೆದು 
ತೆಳುವಾಗಿಬಿಡಬಹುದೇ ಎಂಬ ಶಂಕೆ ಉದ್ಭವಿಸುತ್ತದೆ. ಆದರೆ ತಳದ 
ಪಾಕರೂಪದ ಶಿಲಾರಸ ಪ್ರತಿ ಬಾರಿಯೂ ಮೇಲಕ್ಕೆ ನುಗ್ಗಿ ಅಲ್ಲಿ ಆರಿ 
ಈ ಶಿಲಾಗೋಳಕ್ಕೆ ಕೆನೆ ಅಂಟಿದಂತೆ ಅಂಟಿ ಇದರ ದಪ್ಪ ಹಾಳಾಗದಂತೆ 
ನೋಡಿಕೊಳ್ಳುತ್ತದೆ. ಈ ಕ್ರಿಯೆ ಕೋಟ್ಯಂತರ ವರ್ಷಗಳಿಂದ 
ಸಾಗಿಬಂದಿದೆ. ಹೀಗಾಗಿ ಭೂಮಿ ಸವೆದರೂ ನಾವು ಹೆದರುವ 
ಅವಶ್ಯಕತೆಯೇ ಇಲ್ಲ. ಅಸ್ತೆನೋಗೋಳವೂ ಸೇರಿದಂತೆ ಶಿಲಾಗೋಳದ 
ತಳಭಾಗದಲ್ಲಿರುವ ೨೯೦೦ ಕಿಲೋಮೀಟರ್‌. ಭೂಮಿಯ ಆಳವಾದ 
ಭಾಗವನ್ನು , ಕವಚ ( ಮ್ಯಾಂಟಲ್) ಎಂದೇ ಕರೆಯುವುದು. 


ಈ ಭೂಮಿಯ ೨ ,೯೦೦ ಕಿಲೋಮೀಟರ್ ಆಳದಿಂದ ಮುಂದೆ 
ಏನಿರಬಹುದು ? ಭೂಮಿಯ ತಿರುಳು ಈ ಆಳದಿಂದ ಪ್ರಾರಂಭಿಸುತ್ತದೆ. 
ಇಲ್ಲಿ ಒತ್ತಡ ೩. ೬ ದಶಲಕ್ಷ ಅಟ್ಯಾಸಿಯರ್‌ಗಳು ; ಶಾಖದ ಪ್ರಮಾಣ 
೪,೦೦೦ - ೬ ,೦೦೦ ಡಿಗ್ರಿ ಸೆಂಟಿಗ್ರೇಡುಗಳು. ಇಂತಹ ಅಸಾಧಾರಣ 
ಶಾಖವನ್ನು ಯಾವ ಶಿಲೆಗಳು ತಾನೆ ತಾಳಬಲ್ಲವು ? ಅಷ್ಟೇ ಅಲ್ಲ, ಈ 
ಗೋಳದ ಸಾಂದ್ರತೆ ಒಂದು ಘನ ಸೆಂಟಿಮೀಟರಿಗೆ ೧೯ ಗ್ರಾಂಗಳಷ್ಟು. 
ಹಾಗಾದರೆ ಇಲ್ಲಿರುವ ವಸ್ತು ಯಾವುದು ? ಕಬ್ಬಿಣ ಮತ್ತು ನಿಕ್ಕಲ್ 
ರಸವೇ ಕಾದು ಕಾದು ಗಟ್ಟಿಯಾಗಿದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. 
ಇದರಿಂದಾಗಿಯೇ ಭೂಕಂಪನ ತರಂಗಗಳು ಸೆಕೆಂಡಿಗೆ ೧೧ .೫ 
ಕಿಲೋಮೀಟರ್‌ಗಳ ವೇಗದಲ್ಲಿ ಇಲ್ಲಿ ಧಾವಿಸುವುದು. ಎಲ್ಲಿಯವರೆಗೆ 
ಭೂಮಿಯ ತಿರುಳಿದೆ ಎಂಬುದನ್ನು ತಿಳಿಯಬೇಕಾದರೆ ನೀವು 


78 


ಭೂಮಿಯ ಅಂತರಾಳ 


ಬಮಿ೦ರ ಒಳ ಗೆ ೬ , ೩೭೦ ಕಿಲೋಮೀಟರ್‌ ವರೆಗೆ 
ಇಳಿಯಬೇಕಾಗುತ್ತದೆ. ಅಲ್ಲಿಯವರೆಗೂ ಈ ತಿರುಳು ವ್ಯಾಪಿಸಿದೆ. ಈ 
ತಿರುಳಿನ ತ್ರಿಜ್ಯವೇ ೩, ೪೭೦ ಕಿಲೋಮೀಟರ್ ಇದೆ. ಈಗ ನೀವೇ 
ಊಹಿಸಬಹುದು, ಈ ಅಪಾರ ಲೋಹರಾಶಿಯನ್ನು , ಅದು ವ್ಯಾಪಿಸಿರುವ 
ಜಾಗವನ್ನು . 

ಭೂಮಿ ಹೊರನೋಟಕ್ಕೆ ಶಿಲೆಯ ಮುದ್ದೆಯಂತೆ ಕಾಣುತ್ತದೆ. 
ಆದರೆ ಒಳಗೆ ಹೋದಂತೆ ಈರುಳ್ಳಿಯಲ್ಲಿರುವಂತೆ ಪದರ ಪದರಗಳು 
ಹೆಣೆದಂತೆ ಕಂಡುಬರುತ್ತದೆ. ಈರುಳ್ಳಿ ಬೇರೆ ಬೇರೆ ಪದರಗಳಿಂದ 
ಕೂಡಿದ್ದರೂ ಪದರಗಳ ಸಂಯೋಜನೆ ಮಾತ್ರ ಒಂದೇ . ಆದರೆ 
ಭೂಮಿಯ ವಿಚಾರ ಹಾಗಲ್ಲ. ಒಂದೊಂದು ಪದರದ ದಪ್ಪವೇ ಬೇರೆ; 
ಸಂಯೋಜನೆಯಲ್ಲೂ ಸಹ ವ್ಯತ್ಯಾಸ ತೋರಿಸುತ್ತದೆ. ನಾವು ನಿಂತಿರುವ 
ನೆಲದಡಿ ಹಗುರವಾದ ಗ್ರಾನೈಟ್ ಶಿಲೆಯ ಸಂಯೋಜನೆಯ ಶಿಲೆಗಳಿದ್ದರೆ 
ಸಾಗರ ತಳವನ್ನು ರೂಪಿಸಿರುವುದು ಭಾರವಾದ ಬಸಾಲ್ಟ್ ಎಂಬ 
ಜ್ವಾಲಾಮುಖಿ ಸೂಸುವ ಶಿಲಾಸಂಯೋಜನೆಯ ಶಿಲೆಗಳು. 

ಭೂಹೊರಚಿಷ್ಟು, ಸಾಗರದ ಹೊರಚಿಪ್ಪು ಹಾಗೂ ಭೂಮಿಯ 
ಮಧ್ಯಭಾಗದ ಗೋಳದಲ್ಲಿ ರಾಸಾಯನಿಕ ಸಂಯುಕ್ತಗಳು ಬೇರೆ ಬೇರೆ 
ಪ್ರಮಾಣದಲ್ಲಿದೆ. ಉದಾಹರಣೆಗೆ, ಸಿಲಿಕಾ ಸಂಯುಕ್ತ ಭೂಹೊರಚಿಪ್ಪಿನಲ್ಲಿ 
ಶೇಕಡ ೬೦ ಭಾಗ ಕಂಡುಬಂದರೆ ಸಾಗರ ತಳದ ಶಿಲೆಗಳಲ್ಲಿ ಇದರ 
ಪ್ರಮಾಣ ೪೯. ೮ ಭಾಗ ಮಾತ್ರ ಭೂಮಿಯ ಕೇಂದ್ರ ಭಾಗಕ್ಕೆ ಹೋದಂತೆ 
ಇದರ ಪ್ರಮಾಣ ಇನ್ನೂ ಕಡಿಮೆಯಾಗುತ್ತದೆ. ಅಷ್ಟೇ ಅಲ್ಲ, ಕಬ್ಬಿಣದ 
ಆನ್ಲೈಡು, ಮೆಗ್ನಿಸಿಯಂ ಆಕ್ಷೆಡು ಹೆಚ್ಚುತ್ತ ಹೋಗುತ್ತದೆ. ಉಳಿದ 
ರಾಸಾಯನಿಕ ಸಂಯುಕ್ತಗಳ ಪ್ರಮಾಣವೂ ಹೀಗೆಯೇ ಬೇರೆ ಬೇರೆ 
ಗೋಳಗಳಲ್ಲಿ ವ್ಯತ್ಯಾಸ ಹೊಂದಿರುತ್ತದೆ. 


ಭೂಮಿಯ ಅಂತರಾಳ 

79 

• , , , , , , , , , , 
- ಒಮ್ಮೊಮ್ಮೆ ಆಕಾಶದಲ್ಲಿ ಕಿಡಿ ಕಾರಿ ಭೂಮಿಯತ್ತ ತೂರಿ ಬರುವ 
ಆಕಾಶಕಾಯಗಳನ್ನು ನೀವು ನೋಡಿರಬಹುದು. ಇವುಗಳನ್ನೇ 
ಉಲ್ಕಾಪಿಂಡಗಳು ಎನ್ನುವುದು. ಈ ಆಕಾಶಕಾಯಗಳು ತಾವು 
ಸುತ್ತುತ್ತಿರುವಾಗ ಭೂಮಿಯ ಗುರುತ್ವಾಕರ್ಷಣೆಯ ಆವರಣಕ್ಕೆ 
ಪ್ರವೇಶಿಸುತ್ತಲೇ ಭೂಮಿ ಅವುಗಳನ್ನು ಸೆಳೆದುಬಿಡುತ್ತವೆ. ಗಾಳಿಯೊಂದಿಗೆ 
ಘರ್ಷಿಸಿದಾಗ ಉಲ್ಕೆಗಳು ಉರಿದು ಪ್ರಜ್ವಲಿಸುತ್ತವೆ. ಈ ಸೆಳೆತಕ್ಕೆ ಕಾರಣ 
ನಮ್ಮ ಭೂಮಿಯ ಗುರುತ್ವಾಕರ್ಷಣೆ. 
* ಈ ಉಲ್ಕಾಪಿಂಡಗಳಲ್ಲಿ ಕೆಲವು ಸಿಲಿಕ ಎಂಬ ಧಾತುವನ್ನಷ್ಟೆ 
ಹೊಂದಿರುತ್ತವೆ. ಬೆಣಚುಕಲ್ಲನ್ನು ಒಂದರೊಡನೊಂದು ತಿಕ್ಕಿದರೆ ಆ 
ತಿಕ್ಕಾಟದ ಬಲದಿಂದಾಗಿ ಅದರಲ್ಲಿ ಬೆಂಕಿ ಕಾಣಿಸಿಕೊಳ್ಳುವುದನ್ನು ನೀವು 
ನೋಡಿರಬಹುದು. ಈ ಬೆಣಚುಕಲ್ಲು ಕೂಡ ಸಿಲಿಕ ಹಾಗೂ 
ಆಮ್ಲಜನಕದಿಂದಾದ ಸಂಯುಕ್ತ ವಸ್ತು. ಇನ್ನೂ ಕೆಲವು ಉಲ್ಕಾಪಿಂಡಗಳು 
ಕಬ್ಬಿಣಾಂಶದಿಂದ ಕೂಡಿರುತ್ತವೆ. ಮತ್ತೆ ಕೆಲವು ನಿಕ್ಕಲ್ಲೋಹದಿಂದ 
ರೂಪಿತವಾಗಿರುತ್ತವೆ. 


ಹಾಗಾದರೆ ಭೂಮಿಗೂ ಉಲ್ಕಾಪಿಂಡಗಳಿಗೂ ಸಂಬಂಧವಿದೆಯೆ ? 
ಹೌದು, ಸಂಬಂಧವಿದೆ. 

ಭೂಮಿ ಹೇಗೆ ಹುಟ್ಟಿತು ? ಭೂವಿಜ್ಞಾನಿಗಳು ಹೇಳುವಂತೆ 
ಅದೊಂದು ಸ್ವಾರಸ್ಯ ಕಥೆಯಂತಿದೆ. 

“ಮೊದಲು ಇಡೀ ವಿಶ್ವವನ್ನು ಆವರಿಸಿದಂತೆ ಅನಿಲರೂಪದ 
ಮಹಾಮೋಡವೊಂದಿತ್ತು. ಇದರ ಹೆಸರು ನೆಬ್ಯುಲ, ನೆಬ್ಬುಲದ 
ಮಧ್ಯಭಾಗ ಭಾರದಿಂದ ಕುಸಿಯಿತು. ಮಧ್ಯಭಾಗ ಕುಸಿಯುತ್ತಲೇ 
ಮಹಾಮೋಡದ ಇತರ ಭಾಗ ಚೂರು ಚೂರಾಗಿ ಸಿಡಿಯಿತು, ಸಿಡಿದ 
ಒಂದೊಂದು ಮೋಡದ ಭಾಗವೂ ಒಬ್ಬೊಬ್ಬ ಸೂರ್ಯನಿಗೆ ಜನ್ಮ 


80 


ಭೂಮಿಯ ಅಂತರಾಳ 
ನೀಡಿ ಉಳಿದ ಭಾಗ ಸೂರ್ಯನ ಸುತ್ತ ಸುತ್ತುವ ಗ್ರಹವಾಗಿ 
ಮಾರ್ಪಟ್ಟಿತು . ಈ ಹೊತ್ತಿಗೆ ಅನಿಲದ ಮಹಾಕಾಯ ಬರಿ ಅನಿಲವಾಗಿ 
ಉಳಿಯಲಿಲ್ಲ . ನಿಧಾನವಾಗಿ ಆರಲು ಪ್ರಾರಂಭಿಸಿತು. ಸೂರ್ಯನ 
ಸುತ್ತ ಮೋಡ ಗ್ರಹವಾಗಿ ಪರಿವರ್ತಿಸುವ ಮೊದಲೇ ಗಿರಕಿ 
ಹೊಡೆಯುತ್ತಿತ್ತು. ಅದೇ ಬಲ ಇಂದಿಗೂ ಇದೆ. ಥ 

ಇದರಿಂದಾಗಿಯೇ ಗ್ರಹಗಳು ಈಗಲೂ ಸ್ವತಃ ತಾವೇ ಗಿರಕಿ 
ಹೊಡೆದು ನಕ್ಷತ್ರದ ಸುತ್ತ ಸುತ್ತುತ್ತಿರುವುದು. ನಮ್ಮ ಭೂಮಿ ಕೂಡ 
ಹೀಗೆಯೇ ಗ್ರಹವಾಗಿ ಸೂರ್ಯನ ಸುತ್ತ ವರ್ಷಕ್ಕೊಂದು ಬಾರಿ ಪ್ರದಕ್ಷಿಣೆ 
ಹಾಕುವುದಲ್ಲದೆ ಸ್ವತಃ ತನ್ನ ಅಕ್ಷದ ಮೇಲೆ ೨೪ ಗಂಟೆಗಳಿಗೊಮ್ಮೆ 
ಪರಿಭ್ರಮಿಸುತ್ತದೆ. ಗ್ರಹರೂಪವಾಗಿ ಪರಿವರ್ತಿಸುವ ಮೊದಲು 
ಏನಾಯಿತು ಗೊತ್ತೆ? 
- ಈ ಮಹಾಮೋಡ ಬರಿ ಅನಿಲವೆಂದು ಭಾವಿಸಬೇಡಿ. ಅದರಲ್ಲಿ 
ನಮಗೆ ಈವರೆಗೆ ತಿಳಿದಿರುವ ಎಲ್ಲ ಮೂಲಧಾತುಗಳೂ ಅಡಗಿದ್ದವು. 
ಧಾತುಗಳು ತಮ್ಮ ಭಾರದಿಂದಾಗಿ ಬಿಸಿ ರೂಪದಲ್ಲಿದ್ದ ಗ್ರಹದ 
ತಳಪದರವನ್ನು ಸೇರಲು ಪ್ರಾರಂಭಿಸಿದವು. ನಿಕ್ಕಲ್ ಕಬ್ಬಿಣದ ಅಂಶಗಳು 
ಭೂಮಿಯ ಒಳಭಾಗದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ದೊರೆಯುವುದಕ್ಕೆ 
ಇದೇ ಕಾರಣ. ಸಿಲಿಕದಂತಹ ಹಗುರ ಧಾತುಗಳು ಒಳಗೆ ಇಳಿಯದೇ 
ಗ್ರಹದ ಮೇಲ್ಬಾಗದಲ್ಲಿದ್ದು ಕವಚದಂತೆ ಹೆಪ್ಪುಗಟ್ಟಿದವು. ಈ ವೇಳೆಗೆ 
ಗ್ರಹಗಳು ಘನ ರೂಪಕ್ಕೆ ಬಂದವು. ನಮ್ಮ ಭೂಮಿ ಬೆಳೆದುಬಂದದ್ದೇ 
ಹೀಗೆ. ” 

ಭೂಮಿಗೆ ತೂರಿಬರುವ ಉಲ್ಕಾಪಿಂಡಗಳೂ ಸಹ ಇಂಥ ನೆಬ್ಬುಲದ 
ಸಿಡಿತದಿಂದ ಉಂಟಾದ ಆಕಾಶಕಾಯಗಳು ಎಂದಮೇಲೆಭೂಮಿಗೂ 
ಉಲ್ಕಾಪಿಂಡಗಳಿಗೂ ನೆಬ್ಯುಲ ತಾನೆ ಮೂಲ? ಉಲ್ಕಾಪಿಂಡಗಳು 


81 


ಭೂಮಿಯ ಅಂತರಾಳ 


ನಿಕ್ಕಲ್, ಕಬ್ಬಿಣವನ್ನು ಹೊಂದಿರುವುದೆಂದು ವಿಜ್ಞಾನಿಗಳು ಅಧ್ಯಯನ 
ಮಾಡಿ ತಿಳಿಸಿದ್ದಾರೆ. ಈ ಆಧಾರದ ಮೇಲೆ ಭೂಮಿಯ ತಿರುಳಿನಲ್ಲಿ 
ನಿಕ್ಕಲ್, ಕಬ್ಬಿಣ ರಸರೂಪದಲ್ಲಿ ಇದೆ ಎಂಬ ತೀರ್ಮಾನಕ್ಕೆ ಬಂದಿದ್ದಾರೆ. 
ಭೂಮಿ ಒಂದು ದೊಡ್ಡ ಅಯಸ್ಕಾಂತದಂತೆ ವರ್ತಿಸುವುದಕ್ಕೆ ಕಾರಣ 
ಇದರ ಅಂತರಾಳದಲ್ಲಿರುವ ಕಬ್ಬಿಣ ಹಾಗೂ ನಿಕ್ಕಲ್ ಎನ್ನುತ್ತಾರೆ 


ವಿಜ್ಞಾನಿಗಳು. 


ನಮ್ಮ ಕಣ್ಣಿಗೆ ಕಾಣುತ್ತಿರುವ ಬೆಟ್ಟಗುಡ್ಡ, ಕಣಿವೆ ಕಂದರ, ನದಿ 
ತೊರೆ ಒಂದೊಂದು ಭೂಮಿಯ ಮೇಲೆ ಕಾಣಿಸಿಕೊಳ್ಳಲು ಬೇರೆ 
ಬೇರೆ ಘಟನೆಗಳೇ ಭೂಮಿ ಹುಟ್ಟಿದ ಮೇಲೆ ನಡೆದಿವೆ. ಪ್ರಕೃತಿಯಲ್ಲಿ 
ಯಾವುದೂ ಇದ್ದಕ್ಕಿದ್ದಂತೆ ಉದ್ಭವಿಸುವುದಿಲ್ಲ. 

ಈಗ ಭೂಮಿಯ ಅಂತರಾಳ ಕಲ್ಪನೆಯ ಕಥೆಯಲ್ಲ. ನಮಗೆ 
ಭೂಮಿಯ ಆಳದಲ್ಲಿ ಬಗ್ಗಿನೋಡಲು ಸಾಧ್ಯವಿಲ್ಲ ನಿಜ. ಆದರೆ 
ಭೂಮಿಯ ಅಂತರಾಳದಲ್ಲಿ ಆಗುತ್ತಿರುವ ಬದಲಾವಣೆಗಳು , 
ಪ್ರಕ್ರಿಯೆಗಳನ್ನು ಭೂಕಂಪನಗಳು , ಜ್ವಾಲಾಮುಖಿಗಳು ಸ್ಪಷ್ಟವಾಗಿ 
ಭೂಮಿಯ ಮೇಲೆ ತಿಳಿಸಿಕೊಡುತ್ತವೆ. 

ನಮ್ಮಿಂದ ಮೂರು ಲಕ್ಷ ಕಿಲೋಮೀಟರ್ ದೂರದಲ್ಲಿರುವ 
ಉಪಗ್ರಹ ಚಂದ್ರನ ಮೇಲೆ ಮಾನವ ಕಾಲಿಡುತ್ತಾನೆಂಬ ಕಲ್ಪನೆ ಯಾರಿಗೂ 
ಇರಲಿಲ್ಲ. ಅಮೆರಿಕದ ನೀಲ್ ಆರ್ಮ್‌ಸ್ಟಾಂಗ್ ತನ್ನ ತಂಡದೊಡನೆ 
ಚಂದ್ರಯಾನ ಮಾಡಿ ಚಂದ್ರನ ಮೇಲೆ ಮೊದಲ ಹೆಜ್ಜೆಯನ್ನಿಟ್ಟು 
ದೊಡ್ಡ ಸಾಧನೆಯನ್ನೇ ಮಾಡಿದ. ಈಗ ನಾವು ನಿಂತಿರುವ ನೆಲದಡಿ 
ಏನೇನಿದೆ ಎಂಬ ರಹಸ್ಯ ಒಂದೊಂದೇ ಬೆಳಕಿಗೆ ಬರುತ್ತಿದೆ. ಮನುಷ್ಯ 
ಮನಸ್ಸು ಮಾಡಿದರೆ ಯಾವುದು ತಾನೆ ಕಷ್ಟ? ತನಗೆ ನಿಲುಕುವ ಎಲ್ಲ 
ಕೆಲಸವನ್ನೂ ಮಾಡುವಷ್ಟು ಬುದ್ಧಿಯನ್ನು ಪ್ರಕೃತಿ ನೀಡಿದೆ. ಮುಂದೆ 


ಭೂಮಿಯ ಅಂತರಾಳ 


ಒಂದು ದಿನ ಭೂಮಿಯ ಅಂತರಾಳವನ್ನು ಇಣುಕಿ ನೋಡಿ ವರದಿ 
ಮಾಡಬಲ್ಲ ಉಪಕರಣ ಅಥವ ತಂತ್ರವನ್ನು ನೀವೇ ತಯಾರು ಮಾಡಿ , 
ಆರ್ಮ್‌ಸ್ಟಾಂಗ್ ಚಂದ್ರ ಸ್ಪರ್ಶ ಮಾಡಿದಂತೆ, ನೀವೂ ಭೂಮಿಯ 
ಅಂತರಾಳವನ್ನು ನೋಡುವವರಲ್ಲಿ ಮೊದಲಿಗರಾಗಬಹುದು. 


ಲೇಖಕರ ವಿವರ 


ಹೆಸರು 5 : ಟಿ. ಆರ್ . ಅನಂತರಾಮು | 
ಜನ್ಮ ದಿನಾಂಕ : 03 - 08 -1949 
ಜನ್ಮ ಸ್ಥಳ 

: ತಾಳಗುಂದ, ಶಿರಾ ತಾ , ತುಮಕೂರು ಜಿಲ್ಲೆ 
ತಂದೆ 

: ಜಿ. ರಾಮಣ್ಣ 
ತಾಯಿ - : ವೆಂಕಟಲಕ್ಷ್ಮಮ್ಮ 
ವಿದ್ಯಾರ್ಹತೆ ತಲೆ : ಭೂವಿಜ್ಞಾನದಲ್ಲಿ ಎಂ . ಎ . ಪದವಿ - ಮೊದಲ ದರ್ಜೆ 

ಮೈಸೂರು ವಿಶ್ವವಿದ್ಯಾಲಯ , ಮೈಸೂರು 
ವೃತಿ ರಣರ : ಹಿರಿಯ ಭೂವಿಜ್ಞಾನಿ( ನಿವೃತ್ತ) 

ಭಾರತೀಯ ಭೂವಿಜ್ಞಾನ ಸರ್ವೇಕ್ಷಣ ಸಂಸ್ಥೆ 

ಬೆಂಗಳೂರು 
ಸಾಹಿತ್ಯಕ ಚಟುವಟಿಕೆ : ಜನಪ್ರಿಯ ವಿಜ್ಞಾನ ಕ್ಷೇತ್ರ 

1. ಕಳೆದ 36 ವರ್ಷಗಳಿಂದ ವಿಜ್ಞಾನವನ್ನು 
ಜನಪ್ರಿಯಗೊಳಿಸಲು ನಾಡಿನ ವಿವಿಧ ಪತ್ರಿಕೆಗಳಲ್ಲಿ 
800ಕ್ಕೂ ಮಿಕ್ಕು ಲೇಖನಗಳ ಪ್ರಕಟಣೆ. 
2 . ಪ್ರಕಟಿಸಿರುವ ಕನ್ನಡ ವಿಜ್ಞಾನ ಪುಸ್ತಕಗಳು : 
10೦ ( ಸ್ವಂತ ಕೃತಿಗಳು : 63 , ಅನುವಾದ : 11 , 
ಸಂಪಾದನೆ - 26 ) 
3. ಪ್ರಶಸ್ತಿ ಮತ್ತು ಗೌರವ 
ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಪುಸ್ತಕ 
ಬಹುಮಾನ . 
1985ರ ಅತ್ಯುತ್ತಮ ವಿಜ್ಞಾನ ಕೃತಿ 
- 'ಹಿಮದ ಸಾಮ್ರಾಜ್ಯದಲ್ಲಿ 
2003ರ ಅತ್ಯುತ್ತಮ ವಿಜ್ಞಾನ ಕೃತಿ – 
'ಕರ್ತಾರನಿಗೊಂದು ಕಿವಿಮಾತು' 


2008ರ ಅತ್ಯುತ್ತಮ ಪ್ರವಾಸ ಸಾಹಿತ್ಯ ಕೃತಿ – 
' ಪಶ್ಚಿಮ ಮುಖ' 
'ಭೂಕಂಪನಗಳು ' ಕೃತಿಗೆ 1994ರ 
ಆರ್ಯಭಟ ಪ್ರಶಸ್ತಿ . 
' ಕಾಲಗರ್ಭಕ್ಕೆ ಕೀಲಿಕೈ ' ಕೃತಿಗೆ 
20೦೦ದ ಗೊರೂರು ರಾಮಸ್ವಾಮಿ 
ಅಯ್ಯಂಗಾರ್ ಪ್ರಶಸ್ತಿ 
ವಿಜ್ಞಾನ ಸಾಹಿತ್ಯದ ಕೊಡುಗೆಗಾಗಿ 
- ಮೌಲ್ಯ ಗೌರವ ಪ್ರಶಸ್ತಿ - 2006. ಮೂಡಬಿದರೆ, 
ದ . ಕ . 
ಕರ್ನಾಟಕ ಸರ್ಕಾರದ ಪರಿಸರ ಮತ್ತು ಅರಣ್ಯ - 
ಇಲಾಖೆಯಿಂದ 2008ರ ' ಪರಿಸರ ಪತ್ರಿಕೋದ್ಯಮ 
ಪ್ರಶಸ್ತಿ'. ನಂದಿ 
ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ 
'ವಿಷನ್ ಗ್ರೂಪ್'ನಿಂದ 'ವಿಜ್ಞಾನ ಸಂವಹನಕಾರ' 
ಪ್ರಶಸ್ತಿ, 2011 
ಕುವೆಂಪು ಭಾಷಾ ಭಾರತಿ ಪುರಸ್ಕಾರ - ' ರಾಕೆಟ್' 
ಕೃತಿಗೆ - 2011 
4. ಬೆಂಗಳೂರು ಆಕಾಶವಾಣಿಯಲ್ಲಿ 
1972ರಿಂದಲೂ ವಿಜ್ಞಾನದ ಮುನ್ನಡೆಯೂ 
ಸೇರಿದಂತೆ ಭಾಷಣ, ಸಂದರ್ಶನ. 
5 . ಬಹುತೇಕ ಕರ್ನಾಟಕದ ಎಲ್ಲ ಟಿ. ವಿ . 
ಚಾನೆಲ್‌ಗಳು ಇವರ ವೈಜ್ಞಾನಿಕ 
ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿವೆ. 
6. ಪ್ರಧಾನ ಸಂಪಾದಕ : ಸುಭಾಷ್ ಪಬ್ಲಿಕೇಷನ್ಸ್ 
'ವಿಸ್ಮಯ ವಿಜ್ಞಾನ ಮಾಲಿಕೆ' - 33 ಕೃತಿಗಳ 
ಸಂಪಾದನೆ 


ಕಂA 5. ನವಕರ್ನಾಟಕ ಸಂಸ್ಥೆಯ ಪ್ರಕಟಣೆ ' ಜ್ಞಾನ 
ದಕ 

ವಿಜ್ಞಾನ ಕೋಶ' ದ ಸಹಾಯಕ ಸಂಪಾದಕ 
6. ನವಕರ್ನಾಟಕ ಸಂಸ್ಥೆಯ ' ವಿಜ್ಞಾನ ತಂತ್ರಜ್ಞಾನ 

ಪದ ಸಂಪದ' ದ ಪರಿಷ್ಕೃತ ಆವೃತ್ತಿಯ ( 2011) 
: ಸಂಪಾದಕರಲ್ಲೊಬ್ಬರು . 

7. ಕನ್ನಡ ವಿಶ್ವವಿದ್ಯಾಲಯ , ಹಂಪಿ ಪ್ರಕಟಿಸುತ್ತಿರುವ 
“ ವಿಜ್ಞಾನ ಸಂಗಾತಿ' ಮಾಸಪತ್ರಿಕೆಯ ಸಂಪಾದಕತ್ವ 
- 2002 - 2003 
8. ವಿಜ್ಞಾನ ತಂತ್ರಜ್ಞಾನ ಅಕಾಡೆಮಿಯ 'ವಿಜ್ಞಾನ 
ಲೋಕ' ಪತ್ರಿಕೆಯ ಸಂಪಾದಕ ಮಂಡಳಿಯ 
ಸದಸ್ಯ . 
9. ಕನ್ನಡ ವಿಶ್ವವಿದ್ಯಾಲಯ , ಹಂಪಿಯ ಪ್ರಕಟಣೆ * 
ಕಿರಿಯರ ಕರ್ನಾಟಕ' ಮತ್ತು ' ಕರ್ನಾಟಕ ಕೋಶ'ಕ್ಕೆ 
ಲೇಖನಗಳು . 

10. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ವೈಜ್ಞಾನಿಕ 
SOFT ಸಲಹೆಗಾರ 
ಅಂದಂತಾಗಿ 

11 . ನ್ಯಾಷನಲ್ ಬುಕ್ ಟ್ರಸ್ಟ್, ಇಂಡಿಯ, ನವದೆಹಲಿ 
ಮತ್ತು ಸಿ. ಎಸ್. ಐ . ಆರ್ . ಸಂಸ್ಥೆಗೆ ವಿಜ್ಞಾನ ಪುಸ್ತಕಗಳ 
ಅನುವಾದ 
12. ಡಿ.ಎಸ್. ಇ . ಆರ್ . ಟಿ. ಸಂಸ್ಥೆಗೆ ಶಿಲೆಗಳನ್ನು 
ಕುರಿತಂತೆ ಎರಡು ಸಾಕ್ಷ್ಯ ಚಿತ್ರ ಹಾಗೂ ಭೂವಿಜ್ಞಾನ 
ಕುರಿತಂತೆ ನಾಲ್ಕು ಚಿತ್ರಪಟ ( ಚಾರ್ಟ್) ತಯಾರಿಕೆ . 
13 . ತುಮಕೂರು ವಿಜ್ಞಾನ ಕೇಂದ್ರಕ್ಕೆ ಪರಿಸರ 
ಕುರಿತಂತೆ 22 ಚಿತ್ರಪಟಗಳ ಅನುವಾದ 
14 . ಮೈಸೂರು ವಿಶ್ವವಿದ್ಯಾಲಯ ಪ್ರಕಟಿಸಿರುವ 
“ ಕನ್ನಡ ವಿಶ್ವಕೋಶ' ಕ್ಕೆ ಭೂವಿಜ್ಞಾನ ಕುರಿತಂತೆ 
ಲೇಖನಗಳು . 


" 100 


ಸಾಂಕ 19 . ಕರ್ನಾಟಕ ರಾಜ್ಯ ವಿಜ್ಞಾನ ತಂತ್ರಜ್ಞಾನ 
Song ಅಕಾಡೆಮಿಯ ಮುಖಪತ್ರಿಕೆ ' ವಿಜ್ಞಾನ ಲೋಕ' ದ 

ಸಂಪಾದಕ ವರ್ಗದ ಸದಸ್ಯ 
ಕರ್ನಾಟಕ ಗ್ಯಾಜೆಟಿಯರ್ ಇಲಾಖೆಗೆ ಜಿಲ್ಲಾ 
ಗ್ಯಾಜೆಟಿಯರ್ ರಚನೆಗೆ ಕೊಡುಗೆ : 
ಮಂಡ್ಯ ಜಿಲ್ಲೆ - ಪ್ರಸ್ತಾವಿಕ - ಕನ್ನಡದಿಂದ 
ಇಂಗ್ಲಿಷ್‌ಗೆ 
ಬಿಜಾಪುರ ಜಿಲ್ಲೆ 
ದಕ್ಷಿಣ ಕನ್ನಡ ಜಿಲ್ಲೆ | 
ಕೋಲಾರ ಜಿಲ್ಲೆ 
ಉಡುಪಿ ಜಿಲ್ಲೆ 
ಕರ್ನಾಟಕ ಕೈಪಿಡಿ ಪ್ರಸ್ತಾವಿಕ ಇಂಗ್ಲಿಷ್‌ನಿಂದ 
ಕನ್ನಡಕ್ಕೆ 
ಕುವೆಂಪು ಭಾಷಾ ಭಾರತಿ ಪ್ರಕಟಿಸುತ್ತಿರುವ ಜೆ. ಡಿ . 
ಬರ್ನಾಲ್‌ರವರ 'ಇತಿಹಾಸದಲ್ಲಿ ವಿಜ್ಞಾನ' ಅನುವಾದ 
ಕೃತಿಗಳ ( ನಾಲ್ಕು ಸಂಪುಟಗಳು) ಸಂಪಾದಕರು. 


ಶ್ರೀಯುತ ಟಿ .ಆರ್. ಅನಂತರಾಮು ಜನಪ್ರಿಯ 
ಭೂವಿಜ್ಞಾನಿ , ತುಮಕೂರಿನಲ್ಲಿ ಜನಿಸಿ, ಮೈಸೂರಿನಲ್ಲಿ 
ವ್ಯಾಸಂಗ ಮುಗಿಸಿ, ಬೆಂಗಳೂರಿನಲ್ಲಿ ನೆಲೆಸಿ, ವಿಜ್ಞಾನ 
ಸಾಹಿತ್ಯ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಿರುವವರು. 
ಹಲವಾರು ಪ್ರಶಸ್ತಿ , ಗೌರವಗಳು, ಮನ್ನಣೆ ಇವರಿಗೆ 
ಲಭಿಸಿದ್ದರೂ ಸಹ ಮೃದು ಮನಸ್ಸಿನ ಸಜ್ಜನರು. 
ನೂರಾರು ವಿಜ್ಞಾನ ಮತ್ತು ವಿಜ್ಞಾನೇತರ ಕೃತಿಗಳನ್ನು 
ಹಿರಿಯರಿಗೆ ಮಾತ್ರವಲ್ಲದೆ, ಕಿರಿಯರಿಗೂ ಬರೆದಿರುವ 
ಇವರ ಸಾಹಿತ್ಯಸೇವೆ ಸ್ಮರಣೀಯವಾದುದು. 
- “ ಬಿಸಿನೀರಿನ ಬುಗ್ಗೆಗಳು' ಎಂಬ ಈ ಕೃತಿಯಲ್ಲಿ 
ಬಿಸಿನೀರಿನ ಬುಗ್ಗೆಗಳು ಮತ್ತು ಭೂಮಿಯ 
ಅಂತರಾಳವನ್ನು ಮಕ್ಕಳಿಗೆ ಸರಳವಾಗಿ ತಿಳಿಸಿದ್ದಾರೆ. 
ಅಮೆರಿಕದಲ್ಲಿ ಮತ್ತು ಐಸ್‌ಲೆಂಡಿನಲ್ಲಿ ಬಿಸಿನೀರಿನ 
ಬುಗ್ಗೆಗಳು ಹೇರಳ , ಐಸ್‌ಲೆಂಡ್‌ನಲ್ಲಿ ಬುಗ್ಗೆಗಳಿಂದ ಹಬೆ 
ಬಳಸಿ ತಮಗೆ ಬೇಕಾದಷ್ಟು ವಿದ್ಯುಚ್ಛಕ್ತಿ ಪಡೆಯುತ್ತಿದ್ದಾರೆ. 

ಭೂಮಿಯ ಒಳಗೇನಿದೆಯೆಂದು ನೇರವಾಗಿ 
ವೀಕ್ಷಿಸಲು ಸಾಧ್ಯವಿಲ್ಲ. ಜ್ವಾಲಾ ಮುಖಿಗಳಿಗೆ ಕಲ್ಲು 
ಕರಗಿಸುವಷ್ಟು ಶಾಖವಿರುತ್ತದೆ. ಭೂಮಿ ಕಂಪಿಸಿದಾಗ 
ಅಧ್ಯಯನ ಮಾಡಿ ಎಷ್ಟು ಆಳದಲ್ಲಿ 
ಭೂಕಂಪನವಾಗಿದೆಯೋ 

ಆ ಕ್ಷಣಮಾತ್ರದಲ್ಲಿ 
ತಿಳಿಯಬಹುದು. ಗಣಿಗಳನ್ನು ಅಧ್ಯಯನ 
ಮಾಡಿದಾಗಲೂ ಭೂಮಿಯ ಅಂತರಾಳದ - ಸ್ವಲ್ಪ 
ಪರಿಚಯವಾಗುತ್ತದೆ. 

- ಪ್ರಕಾಶಕರು 


